ಸ೦ಕಲಸ : ಜನೆವಲಿ * ಫೆಬ್ರವಲ ೨೦೦೬ 
ಸಂಪುಟ ೫, ಸಂಚಿಕೆ ೧ 
ಸಂಪಾದಕರು : ಸಿದ್ದಅ೦ಗ ಪಟ್ಟಣಶೆಣ್ಣ * ಹೇಮಾ ಪಟ್ಟಣಶೆಣ್ಣ 


ಎಚ್‌. ವಿ. ನಾಗೇಶ್‌ ಅರವಿಂದ ನಾಡಕರ್ಣಿ 
ಬಂದಗದ್ದೆ ರಾಧಾಕೃಷ್ಣ ಹಾಲಾಡಿ ಮಾರುತಿರಾವ್‌ 
ಸ. ರಘುನಾಥ ದೇಶಪಾಂಡೆ ಸುಬ್ಬರಾಯ 
ದ್ವಾರಕಾನಾಥ್‌ ಹೆಚ್‌. ಕಬಾಡಿ ಜೆ. ಎಂ. ನಾಗಯ್ಯ 
ನರಸಿಂಹ ಪರಾಂಜಪೆ ಶರಣಗೌಡ ಎರಡೆತ್ತಿನ 
ಆನಂದ ಈ. ಕುಂಚನೂರ ಷ. ಶೆಟ್ಟರ್‌ 
ಹೆಚ್‌. ಎ. ಹಾರ್ಶ್ವನಾಥ್‌ ಶಿವನಕೆರೆ ಬಸವಲಿಂಗಪ್ಪ 


* ದುಷ್ಕಂತ ನಾಡಗೌಡ * ಪ. ಕೆ. ರಾಠೋಡ 
* ದೇಶಪಾಂಡೆ ಸುಬ್ಬರಾಯ 
* ಬಸವರಾಜ ವಕ್ಕುಂದ * ನಾ. ದಾಮೋದರ ಶೆಟ್ಟಿ 
ಘಿ 
*ಕೆ. ಎಸ್‌. ರತ್ನಮ್ಮ 
* ಶ್ರೀನಿವಾಸ ಹಾವನೂರ *ಎಂ. ಡಿ. ಗೋಗೇರಿ 
* ಗುರುಲಿಂಗ ಅಮ್ಮಣಗಿ 
*ಬಾಕಿನ * ನೆಂಪು ನರಸಿಂಹ ಭಟ್ಟ 
* ತಿಪ್ಪೇಸ್ವಾಮಿ 

* ಎಚ್‌. ಎಚ್‌. ಶಿವಪ್ರಕಾಶ್‌ 
ಈ 

ಸಿದ್ದಲಿಂಗ ಪಟ್ಟಣಶೆಟ್ಟಿ 


ಇ 
ಸಂಕಲನ ಪ್ರಕಾಶನ 


ವಿದ್ಯಾಗಿರಿ, ಧಾರವಾಡ - ೫೮೦ ೦೦೪ 


ಸಂಕಲಪ 


ಜನೆವರಿ -- ಫೆಬ್ರವರಿ ೨೦೦೬ 


ಸಂಕಲನ ಪ್ರಕಾಶನ 
ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ 


ಧಾರವಾಡ - ೫೮೦ ೦೦೪ 


R NI No. KARKAN 14160/10/1/2002-7TC 

SANKALANA : 

. A Kannada Literary Magazine 

Volume 5, Issue 1 : January + February 2006 

Edited by Dr. Siddhaling Pattanshetti 

Hoomane, Shridevinagar, Vidyagiri, Dharwad - 580 004 

Printed by Saraswati Offset Printers, Shivaji Road, Dharwad - 580 001 


ಸಂಕಲನ - ೨೫ 

ಸಂಪುಟ ೫, ಸಂಚಿಕೆ ೧ : ಜನೆವರಿ 1 ಫೆಬ್ರವರಿ ೨೦೦೬ 

ಸಂಪಾದಕರು : ಡಾ. ಸಿದ್ದಲಿಂಗ ಪಟ್ಟಣಶೆಟ್ಟಿ ಮತ್ತು ಡಾ. ಹೇಮಾ ಪಟ್ಟಣಶೆಟ್ಟಿ 
ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ, ಧಾರವಾಡ - ೫೮೦ ೦೦೪ 

(ಗ್ರಿ : ೦೮೩೬-೨೪೬ ೨೭೧೮, ಮೊಬೈಲ್‌ : ೯೪೪೮೬ ೩೦೬೩೭, ೯೪೪೮೮ ೬೧೬೦೪ 
ಇ 

ಸಂಕಲನದಲ್ಲಿ ಪ್ರಕಟವಾದ ಲೇಖನಗಳಲ್ಲಿ ವ್ಯಕ್ತವಾದ 

ಅಭಿಪ್ರಾಯಗಳ ಹೊಣೆ, ಹಕ್ಕು ಆಯಾ ಲೇಖಕರವು. 


ವಾರ್ಷಿಕ ಚಂದಾ ರೂ. ೨೦೦/- (ಚಿಕ್‌ ೨೨೦/-) 
೨೦೦೫ ರಿಂದ ಒಟ್ಟು ೩ ವರ್ಷಗಳ ಚಂದಾ ರೂ. ೫೦೦/- (ಚಿಕ್‌ ೫೫೦/-) 


ಡಿಟಿಪಿ : ಬಿಜಿಗ್ರಾಫಿಕ್ಸ್‌, ೧ನೇ ಕ್ರಾಸ್‌, ಜೋಶಿ ಫಾರ್ಮ್‌, ಧಾರವಾಡ - ೫೮೦ ೦೦೮ 
೯೪೪೮೮ ೩೭೮೧೮ 


ಸಂಪಾದಕರ ಮಾತು 


ಇದು ೫ ನೇ ವರ್ಷದ ಮೊದಲ ಸಂಚಿಕೆ. ನಂಬುವವರಿಗೆ; ಆಚರಿಸುವವರಿಗೆ 
ಬೆಳ್ಳಿ ಸಂಚಿಕೆ, ೨೫ ನೇ ಸಂಚಿಕೆ. 


“ಕಡೀಪುಟ' ಅಂಕಣಕ್ಕೆ ಸಿಕ್ಕ ಪ್ರೀತಿ, ಪ್ರೋತ್ಸಾಹ ಅಪಾರ. 
ಈ ಸಲದಿಂದ "ಒನ್ನೇಪುಟ' ಆರಂಭಿಸುತ್ತಿದ್ದೇವೆ. 


ಕಳೆದ ಸಂಚಿಕೆಯಲ್ಲಿ ತಿಳಿಸಿದಂತೆ “ಕವಿರಾಜಮಾರ್ಗ' ಕುರಿತ ಲೇಖನ 
ಮಾಲೆಯ ೭ ನೇ ಲೇಖನವನ್ನು ಈ ಸಂಚಿಕೆಯಲ್ಲಿ ಪ್ರಕಟಿಸಿದ್ದೇವೆ. 


ಪ್ರತಿ ವರ್ಷದ ಮೊದಲ ಸಂಚಿಕೆಯಲ್ಲಿ ಹಿಂದಿನ ವರ್ಷದ ಎಲ್ಲ ಆರೂ 
ಸಂಚಿಕೆಗಳಲ್ಲಿ ಪ್ರಕಟವಾದ ಲೇಖನಗಳ ಸಮಗ್ರ ಸಾಮಗ್ರಿ ದರ್ಶನವನ್ನು 
ಪ್ರಕಟಿಸುತ್ತಿದ್ದೆವು. ಈ ಸಲದ ಸಂಚಿಕೆಯಲ್ಲಿ ಹೆಚ್ಚು ಲೇಖನಗಳನ್ನು 
ಪ್ರಕಟಿಸಿದ್ದೇವೆ. ವೈವಿಧ್ಯಪೂರ್ಣ ಲೇಖನಗಳಿಗೆ ಪ್ರಾಶಸ್ತ್ಯ ನೀಡಿದ್ದರಿಂದ 
ಸಂಕಲನ-೧೯-೨೪ ರ "ಸಾಮಗ್ರಿ ದರ್ಶನ'ವನ್ನು ಈ ಸಂಚಿಕೆಯಲ್ಲಿ 
ಪ್ರಕಟಿಸಿಲ್ಲ. ಅನುಕೂಲ ನೋಡಿಕೊಂಡು ೨೦೦೬ ರ ಕೊನೆಯಲ್ಲಿ ಅಥವಾ 
ಮುಂದಿನ ವರ್ಷ ಪ್ರಕಟಿಸಲಾಗುವುದು. 


ವಿಮರ್ಶೆಗೆ ಬಂದ ವಿವಿಧ ಪುಸ್ತಕಗಳ ೨೦-೨೫ “ಪುಸ್ತಕ ಪರಿಶೀಲನೆ'ಗಳು 
ಸದ್ಯ ನಮ್ಮಲ್ಲಿವೆ. ಅವುಗಳಿಗೆಲ್ಲ ಸ್ಥಳಾವಕಾಶ ಕಲ್ಪಿಸುವುದು ಕಷ್ಟವಾಗುತ್ತಿದೆ. 
೮೦ ಪುಟಗಳ ಮಿತಿಯಲ್ಲಿ ಸಾಧ್ಯವಿದ್ದಷ್ಟು “ಪರಿಶೀಲನೆ'ಗಳನ್ನು 
ಪ್ರಕಟಿಸಲಾಗುವುದು. ಅದೇ ಮುಖ್ಯವಾಗಲಾರದ್ದಕ್ಕೆ ಕ್ಷಮಯಿರಲಿ. 


“ಅವ್ವ ಅಪ್ಪ' ಮತ್ತು "ಶಾಲಾ ಗುರುಗಳು' ಮಾಲಿಕೆಗಳಿಗಾಗಿ ಬಂದ ಹಾಗೂ 
ಇತರ ವಿಷಯಕ್ಕೆ ಸಂಬಂಧಿಸಿದ ಇನ್ನೂ ೮-೧೦ ಸಂಚಿಕೆಗಳಿಗೆ ಆಗುವಷ್ಟು 
ಲೇಖನಗಳು ನಮ್ಮಲ್ಲಿ ಮೊದಲೇ ಸಂಕಲಿತಗೊಂಡಿವೆ. ಇವನ್ನು 
ಅನುಕೂಲವಾಗಿ, ಕ್ರಮವಾಗಿ ಪ್ರಕಟಿಸಲಾಗುವುದು. ಲೇಖಕ ಮಿತ್ರರು 
ಅನಗತ್ಯ ಅವಸರ, ಆಗ್ರಹ ಮಾಡದಿರಲು ವಿನಂತಿ. 


೧ ಜನೆವರಿ ೨೦೦೬ ಸಿದ್ದ ಲಿಂಗ ಪಟ ಣಶೆಟಿ 


ಹೂಮನೆ, ಧಾರವಾಡ-೪ ಹೇಮಾ ಪಟ್ಟಣಶೆಟ್ಟಿ 


ಜ ಸಿ ಚ ಓಟ ಧಿ 


೧೬ 


ಸಂಕಲನ -೨೫ : ಪರಿವಿಡಿ 


ಒನ್ನೇಪುಟ : ಸಿದ್ದಲಿಂಗ ಪಟ್ಟಣಶೆಟ್ಟಿ ೫ 
ಚಳವಳಿ : ಒಂದು ತಾತ್ವಿಕ ವಿವೇಚನೆ -ಎಚ್‌. ವಿ. ನಾಗೇಶ್‌ ೬-೧೩ 
ಅಯ್ದು ಕವಿತೆಗಳು -ಅರವಿಂದ ನಾಡಕರ್ಣಿ ೧೩- ೧೬ 


ರಾಮಚಂದ್ರದೇವ ಅವರ "ಮಾತಾಡುವಮರ' -ಬಂದಗದ್ದೆ ರಾಧಾಕೃಷ್ಣ ೧೭-೨೨ 
ಭೈರಪ್ಪನವರ "ಜಲಪಾತ ಮತ್ತು ಮೊಗಸಾಲೆಯವರ “ದೃಷ್ಟಿ! 


-ಹಾಲಾಡಿ ಮಾರುತಿರಾವ್‌ ೨೨- ೨೪ 
ಬಿ. ಆರ್‌. ಲಕ್ಷ್ಮಣರಾವ್‌ ಅವರ "ಕ್ಯಾಮೆರಾ ಕಣ್ಣು' -ಸ. ರಘುನಾಥ ೨೫- ೨೮ 
ಎದುರಿಗೆ ಹೆಣ ಬಂದ ಪ್ರಸಂಗ -ದೇಶಪಾಂಡೆ ಸುಬ್ಬರಾಯ ೨೯-೩೧ 
ಪಾಪದ ಕೊಳಗ -ದ್ವಾರಕಾನಾಥ್‌ ಹೆಚ್‌. ಕಬಾಡಿ ೩೧ 
ನೇಪಾಳ ಮತ್ತು ಆರನೆಯ ವಿಕ್ರಮಾದಿತ್ಯ -ಜೆ. ಎಂ. ನಾಗಯ್ಯ ೩೨-೩೭ 
ನನ್ನ ಶಾಲಾ ಗುರುಗಳು : ಗೌರವ-೮ -ನರಸಿಂಹ ಪರಾಂಜಪೆ ೩೮-೪೦ 
"ನನ್ನ ಅವ್ವ ನನ್ನ ಅಪ್ಪ' : ಕೃತಜ್ಞತೆ-೨೫ -ಶರಣಗೌಡ ಎರಡೆತ್ತಿನ ೪೧-೪೬ 
ಕರಿ ನೆಲ -ಆನಂದ ಈ. ಕುಂಚನೂರ ೪೬-೪೭ 
ಕವಿರಾಜಮಾರ್ಗ ಮಂಥನ : ಲೇಖನಮಾಲೆ - ೭ -ಷ. ಶೆಟ್ಟರ್‌ ೪೮-೬೧ 
ಮಹಾನ್‌ ಸಾಧಕ ಕಾವ್ಕಾನಂದ -ಹೆಚ್‌. ಎ. ಪಾರ್ಶ್ವನಾಥ್‌ ೬೨-೬೮ 
ಧರ್ಮಾಧಿಕಾರಿಗಳಿಗೆ ಬ್ರಹ್ಮಚರ್ಯ ಕಡ್ಡಾಯವೇಕೆ? 
-ಶಿವನಕೆರೆ ಬಸವಲಿಂಗಪ್ಪ ೬೯-೭೪ 
ಪುಸ್ತಕ ಪರಿಶೀಲನೆ : ೭೫- ೭೭ 
೧. ಉಪವಾಸ ಪ್ರಹಸನ : ಉಮಾ ಹೆಗಡೆ ಚವತ್ತಿ -ದುಷ್ಕಂತ ನಾಡಗೌಡ 
೨. ಕರ್ನಾಟಕ ಏಕೀಕರಣ ಮತ್ತು ಮಹಿಳೆ : ರತ್ನಶೀಲಾ ಶಿವಲಿಂಗಪ್ಪ ಗುರಡ್ಡಿ 

-ಪಿ. ಕೆ. ರಾಠೋಡ 
೩. ಬೆಳಗಾವಿ ಜಿಲ್ಲೆಯ ಸಾಹಿತ್ಯ ದರ್ಶನ : ಸಂ. ಪಿ. ಜಿ. ಕೆಂಪಣ ವರ 

-ದೇಶಪಾಂಡೆ ಸುಬ್ಬರಾಯ ವ 
ಲ್ಲ 


ವಚನ ವಲ್ಲರಿ: ಅಪ್ಪಾಸಾಹೇಬ ಅಲಿಬಾದಿ “ಬಸವರಾಜ ವಕ್ಕುಂದ 


, ಮುಸ್ಸಂಜೆಯಲ್ಲೊಂದು ಗ್ರಹಣ : ಸುಶೀಲಾ ಆರ್‌. ರಾವ್‌ 


—ನಾ. ದಾಮೋದರ ಶೆಟ್ಟಿ ¥ 


೧೭. ಸಂಕಲನ : ಅನಿಸಿಕೆ : 


೧೮. ಕಡೀಪುಟ : ಸಿದ್ದಲಿಂಗ ಪಟ್ಟಣಶೆಟ್ಟಿ 


(> 
(3 


11 


[3 


ಒನ್ಹೇಪುಟ -- ಸಿದ್ದಲಿಂಗ ಪಟ್ಟಣಶೆಟ್ಟಿ 


ಮಧ್ಯಕಾಲದ ೧೫ ನೇ ಶತಮಾನದ ಭಕ್ತಿ ಚಳವಳಿ, ಸಮಾಜಸುಧಾರಣೆ ಮತ್ತು ಹಿಂದೀ 
ಸಾಹಿತ್ಯದೊಳಗ ಢಾಳಾಗಿ ಕಾಣುವ ವ್ಯಕ್ತಿತ್ವ ಕಬೀರದಾಸನದು. ಕಬೀರ ಅಪ್ಪಟ ಮಣ್ಣಿನ 
ಮನಶ್ಶಾ, ಜನತಾ ಕವಿ, ಕಾಯಕ ಶರಣ, ಗುರುವಿನ ಗುಲಾಮ. ಒಬ್ಬ ಬ್ರಾಹ್ಮಣ ವಿಧವೆಯ 
ಮಗನಾಗಿ ಎಲ್ಲೋ ಹುಟ್ಟಿದ. ಒಂದು ಬಡ ನೇಕಾರ ಮುಸ್ಲಿಂ ಕುಟುಂಬದ ಪ್ರೀತಿ ವಾತ್ಸಲ್ಯ 
ಉಂಡ. ಅಸಂಖ್ಯ ನೋವು ದುಃಖ ಅಪಮಾನ ನುಂಗಿದ. ಹಿಂದೂ ರಕ್ತದೊಳೆಗ ಸಂಚರಿಸಿದ್ದು 
ಮುಸ್ಲಿಂ ಅನ್ನರಸ. ಆ ರಸ ಉಸುರಿದ್ದು ಎಲ್ಲಾ ಅಲ್ಲಾ ಆದ ನಿರ್ಗುಣ ಏಕದೇವ ರಾಮನನ್ನ. 

ಹಿಂಗಾಗಿ ಅವ್ನಗ ಯಾರ ಹಂಗೂ ಇರಲಿಲ್ಲ. ಎದರ ಹೆದರಿಕಿನೂ ಇರಲಿಲ್ಲ. ಅನಾಚಾರ 
ಅತ್ಕಾಚಾರ ಮಾಡಿದ ಹಿಂದೂಗಳನ್ನೂ ಬೈದ, ಮುಸ್ಲಿಂರನ್ನೂ ರಭಾಡಿಸಿದ. ಅವ್ಲ ಏನೂ 
ಕಲಿತಿರಲಿಲ್ಲ. ಆದರ ಎಲ್ಲಾ ತಿಳಿದಿದ್ದ, ಅರಿತಿದ್ದ. ಶುದ್ಧ ಸತ್ಯದ ಅರಿವೇ ಗುರು ಅಂತ 
ಪ್ರೀತೀಲೆ ಪೂಜಾ ಮಾಡಿದ್ದ. ಇಂಥಾ ಗುರು ದೇವರಿಗಿಂತ ದೊಡ್ಡಾವ್ನ ಅಂತ ಹೇಳತಿದ್ದ. 

ಗುರು ಗೋವಿಂದ್‌ ದೋಊ ಖಡೇ ಕಾಕೇ ಲಾಗ್ಲೌ ಪಾಯ್‌ | 

ಬಲಿಹಾರೀ ಗುರು ಆಪ್‌ನೇ ಗೋವಿಂದ್‌ ದಿಯೋ ಬತಾಯ್‌ ॥ 

ಇದು ಕಬೀರನ ಒಂದು ದ್ವಿಪದಿ. ಹಿಂದೀ ಮಂದಿ ಇದಕ್ಕ ದೋಹಾ ಅಂತಾರ. ಕಬೀರ 
ಇಂಥಾ ಎಷ್ಟೋ ದೋಹಾ ಹೇಳ್ಕಾನ, ಪದಾ ಹಾಡ್ಕಾನ. ಗುರು ಮತ್ತು ಗೋವಿಂದ ಇಬ್ಬರೂ 
ಏಕಕಾಲಕ್ಕ ಬಂದು ಅವ್ವನ ಮನಿ ಬಾಗಲದಾಗ ನಿಂತಾರ. ಇಬ್ಬರದೂ ಗುರುತು ಹತ್ತೇತಿ, 
ಆದರ ಮೊದಲು ಯಾರ ಕಾಲ ಮುಟ್ಟಲಿ, ಯಾರಿಗೆ ಮೊದಲ ನಮಸ್ಕಾರ ಮಾಡಲಿ ಅಂತಾನ 
ಕಬೀರ. ತಕ್ಷಣ ಅವ್ಲನ ಅರಿವಿನ ಬೆಳಕ ಹೇಳತಯ್ತಿ- ಗುರುವೇ ಮುಖ್ಯ. ಮೊದಲಿನಿಂದ 
ಗುರುತು ಇದ್ದವ್ಲ ಗುರು ಒಬ್ಬನೇ. ಅವನಿಂದನ್‌ಅ ಆಮ್ಕಾಲ ನಿನಗ ದೇವರ ಪರಿಚಯ 
ಆಗೇತಿ. ಆದ್ದರಿಂದ ಗುರುವಿಗೇ ನಿನ್ನನ್ನ ಮೊದಲು ಅರ್ಬಿಸಿಕೋ. ಆದ್ದರಿಂದ, ಆ ಗೋವಿಂದ 
ಅನ್ನುವ ದೇವರನ್ನ ನಿನಗ ಪರಿಚಯಿಸಿ ತೋರಿಸಿ ಕೊಟ್ಟ ಗುರುವಿಗೆ ನೀನು ಮೊದಲು ನಮಸ್ಕಾರ 
ಹೇಳಲೇಬೇಕು. ಮೊದಲು ಅವನ ಕಾಲು ಹಿಡಿ, ಆಮ್ಕಾಲ ದೇವರ ಕಾಲು ಮುಟ್ಟು. ಹೀಂಗ 
ಇಬ್ಬರನ್ನೂ ಒಳಗ ಕರಿ. 

ದೇವರಿಗಿಂತ ಗುರು ದೊಡ್ಡಾವ್ಲ. ಯಾಕಂದರ ಅವ್ಲ ತೋರಿಸಿರಲಿಲ್ಲಾಂದರ ದೇವರನ್ನಾವ್ನ 
ಶಿಷ್ಯನ ಪಾಲಿಗೆ, ಭಕ್ತನ ಹೃದಯಕ್ಕ ಸಿಗತಿದ್ದಿಲ್ಲ ದೇವರ ಪರಿಜ್ಞಾನ ಗೊತ್ತಾಗತಿದ್ದಿಲ್ಲ. ಈ 
ದೇವರನ್ನಾವ್ಹ ಬಲು ವಿಚಿತ್ರ ಮಹಾಶಕ್ತಿ. ಭಕ್ತಿಯಿಂದ ನೀ ಅವ್ಲಗ ಬೇಡಿಕೊಂಡರ ಅವ್ಲ 
ನಿನಗ ಸಂಸಾರ ಸಂಪತ್ತು ವಿಷಯ ಮುಂತಾದ್ದು ಕೊಡತಾನ, ಅದರಾಗ ನೀ ಸಿಕ್ಕ ಒದ್ದಾಡತಿ. 
ಆದರ ಗುರುವಿಗೆ ಭಕ್ತಿಯಿಂದ ಬೇಡಿಕೊಂಡರ ಅವ್ಲ ದೇವರನ್ನ್‌ಅ ಕೊಡತಾನ. ದೇವರು 
ಲೌಕಿಕ ಪ್ರಪಂಚ ಕೊಡತಾನ, ಗುರು ಅಲೌಕಿಕ ದೇವರನ್ನ ನೀಡತಾನ. ಅದಕ್ಕಾಗಿ ದೇವರನ್ನು 
ಕೊಡುವ ಗುರುವಿನ ಕಾಲು ಮೊದಲ ಹಿಡಿ ಅಂತ ಕಬೀರಗ ಅವನ ಅರಿವು ಹೇಳತಯ್ತಿ. 
ಕಬೀರ ಅದ್‌ಅ ಮಾತನ್ನ ಸಮಸ್ತ ಮಾನವ ಕುಲಕ್ಕ ಹೇಳತಾನ. 


ಸಂಕಲನ-೨೫ ಜನೆವರಿ 4 ಫೆಬ್ರವರಿ ೨೦೦೬ ೫ 


ಚಳವಳಿ : ಒಂದು ತಾತ್ವಿಕ ವಿವೇಚನೆ - ಎಚ್‌. ವಿ. ನಾಗೇಶ್‌ 
ತೆ ರರ EE nas ಇ. 


ಮೂಲಭೂತವಾಗಿ ಚಳವಳಿಯೆಂದರೆ ಚಲನೆ, ಮುಂದುವರಿಯುವ ಕ್ರಿಯೆ. ಸಂಸ್ಕೃತದ 
ಚಲನವಲನದ ತದ್ಭವವಾದ ಚಳವಳಿ ಇಂಗ್ಲಿಷ್‌ "ಮೂವ್‌ಮೆಂಟ್‌' ಪದಕ್ಕೆ ಸಂವಾದಿಯಾಗಿದೆ. 
ನಾವೀಗ ಆ ಪದವನ್ನು ಬಳಸುವ ಅರ್ಥದಲ್ಲಿ ಅದು ವಸ್ತುಸ್ಥಿತಿಯಲ್ಲಿ ತಂತಾನೆ ಉಂಟಾಗುವ 
ಚಲನೆಯಲ್ಲ; ಪೂರ್ಣವಾಗಿ ಒಬ್ಬ ವ್ಯಕ್ತಿಯಿಂದಲೇ ಸಂಭವಿಸುವ ಆಘಾತವೂ ಅಲ್ಲ. ಅದು 
ಸಾಮೂಹಿಕ ಪ್ರಯತ್ನದಿಂದ ಉಂಟಾಗುವ ಚಲನೆ, ಪರಿವರ್ತನೆ. ಹಾಗೆಂದೇ ಅದಕ್ಕೆ ಸಾಮೂಹಿಕ 
ಆಂದೋಲನವೆಂಬ ಹೆಸರೂ ಇದೆ. 
ಸಾಮಾನ್ಯವಾಗಿ ಯಾವಾಗ ಒಂದು ಸಮೂಹ ಏನಾದರೊಂದು ಧ್ಯೇಯ, ಉದ್ದೇಶ 
ಅಥವಾ ಕಾರ್ಯಸೂಚಿಯನ್ನು ಮುಂದಿಟ್ಟುಕೊಂಡು ಕಾರ್ಯಚಟುವಟಿಕೆಗಳನ್ನು ನಡೆಸುವುದೋ 
ಆಗ ಅದನ್ನು ಒಂದು ಚಳವಳಿಯೆಂದು ಪರಿಭಾವಿಸಬಹುದು. ಅಂದರೆ ಅದು ಒಂದು ಧ್ಯೇಯ 
ಸಾಧನೆಗಾಗಿ ನಡೆಯುವ ಸಂಘಟಿತ ಚಟುವಟಿಕೆಗಳ ಸರಣಿ (೩ series of organised 
activities towards an objective). ಈ ಅರ್ಥದಲ್ಲಿ ೧೯೪೦ ರ ದಶಕದಲ್ಲಿ ನಡೆದ 
ಹಿಂದೀ ಪ್ರಚಾರ ಚಳವಳಿ, ಖಾದೀ ಚಳವಳಿ ಅಥವಾ ನಂತರದ ಸಾಕ್ಷರತಾ ಚಳವಳಿ 
ಅಥವಾ ಪರಿಸರ ಚಳವಳಿ ಇವೆಲ್ಲ ಚಳವಳಿಗಳ ಲೆಕ್ಕಕ್ಕೆ ಸೇರುತ್ತವೆ. ಇಲ್ಲಿ ಚಳವಳಿಕಾರರಿಗೆ 
ಸ್ಪಷ್ಟಗೋಚರವಾದ ವೈರಿಗಳಿಲ್ಲ ಹಿಂಸಾತ್ಮಕ ಹೋರಾಟವಿಲ್ಲ. ಆದರೆ ಕೆಲವು ಚಳವಳಿಗಳಿಗೆ 
ಇನ್ನೊಂದು ಆಯಾಮವಿದೆ. ಅಲ್ಲಿ ಪ್ರತಿಪಕ್ಟವಿದೆ. ಪರಿವರ್ತನೆಗೆ ಪರವಾಗಿರುವ ಹಾಗೂ 
ವಿರೋಧಿಸುವ ಸಮೂಹಗಳೂ, ಸಂಘಟನೆಗಳೂ ಇವೆ. ಉದಾಹರಣೆಗೆ, ಹಿಂದುಳಿದ ವರ್ಗಗಳ 
ಚಳವಳಿ, ಕಾರ್ಮಿಕ ಚಳವಳಿ ಇತ್ಯಾದಿ ಚಳವಳಿಗಳು ಸ್ಥಾಪಿತ ಸಂಬಂಧಗಳನ್ನು 
ರೂಪಾಂತರಿಸಲು ನಡೆಸುವ ಸಾಮೂಹಿಕ ಪ್ರಯತ್ನಗಳೆನ್ನುವುದು ಸಮಂಜಸವಾದೀತು. 
ಇವುಗಳಿಗೆಲ್ಲ ಸಾಮಾಜಿಕ, ಸಾಂಸ್ಕೃತಿಕ ಸಂದರ್ಭಗಳಿರುವುದರಿಂದ ಇವುಗಳನ್ನು “ಸಾಮಾಜಿಕ' 
ಅಥವಾ "ಸಾಂಸ್ಕೃತಿಕ' ಚಳವಳಿಗಳೆಂದು ಗುರುತಿಸುತ್ತಾರೆ. ಇವು ಹಿಂಸಾಮಯವಾದರೆ 
"ಹೋರಾಟ'ಗಳೆಂದು ಕರೆಯುವುದು ರೂಢಿ. ಬಹುಜನರ, ಬಡವರ, ಶೋಷಿತರ ಪರವಾಗಿ 
ಸಂಘಟಿತವಾಗುವ ಚಳವಳಿಗಳನ್ನು ಜನಪರ ಹೋರಾಟಗಳೆನ್ನುತ್ತಾರೆ. 
ಹೋರಾಟ ಕ್ಲಿಪ್ರಗತಿಯದೂ ಹಿಂಸಾಮಯವೂ ಆದಾಗ ಅದನ್ನು ಕ್ರಾಂತಿಯೆನ್ನುವರು. 
ಇಲ್ಲಿ ಮೂಲಭೂತವಾದ ಸಾಮಾಜಿಕ ಬದಲಾವಣೆ ತರುವ ಪ್ರಯತ್ನ ನಡೆಯುತ್ತದೆ. ಸಾಮಾಜಿಕ 
ವರ್ಗಗಳ ಅಧಿಕಾರ ಸವಲತ್ತುಗಳು ಒಮ್ಮಿಂದೊಮ್ಮೆಗೆ ಕ್ಕೆ ಬದಲಾಗುತ್ತವೆ. ರಾಜಕೀಯ 
ಅಧಿಕಾರದ ಹಸ್ತಾಂತರ ನಡೆಯುತ್ತದೆ. ಸೋವಿಯಟ್‌ ಕ್ರಾಂತಿ ಅಥವಾ ಮಾವೋ ಕ್ರಾಂತಿ ಈ 
ಬಗೆಯದು. ಆದರೆ ಗಾಂಧೀಜಿ ನೇತೃತ್ವದ ಚಂಪಾರಣ ಸತ್ಕಾಗ್ರಹ, ಖೇಡಾ ಸತ್ಕಾಗ್ರಹ, 
ಸರ್ದಾರ ಪಟೇಲ ನೇತೃತ್ವದ ಬಾರ್ಡೋಲಿ ಸತ್ಕಾಗ್ರಹ ಇವೆಲ್ಲ ಅಲ್ಲಿಯ ರೈತಾಪಿ ಜನರನ್ನು 
ಜಾಗೃತಗೊಳಿಸಿದರೂ. ಜನರ ಸ್ಥಾನಮಾನ ಮತ್ತು ವರ್ಗರಚನೆಯಲ್ಲಿ ಮೂಲಭೂತ 
ಬದಲಾವಣೆಗಳನ್ನು ಉದ್ದೇಶಿಸಿರಲಿಲ್ಲ. ಸತ್ಯಾಗ್ರಹಿಗಳು ವಿನಂತಿ, ಮನವೊಲಿಕೆ ಮತ್ತು 


ಅಸಹಕಾರ ಮಾರ್ಗ ಹಿಡಿದಿದ್ದರೇ ಹೊರತು ಹಿಂಸೆ ಮತು ಬಲಪ್ರಯೋಗದ ಮಾರ್ಗವನ್ನಲ್ಲ 
ಇವಿ ಇಲ್ಲ ಇ” 


ಲ ಜನೆವರಿ * ಫೆಬ್ರವರಿ ೨೦೦೬ ಸಂಕಲನ-೨೫ 


ಅವರ ಕೆಲವು ಬೇಡಿಕೆಗಳು ಈಡೇರುವುದರೊಂದಿಗೆ, ಕೆಲವು ಅನ್ಕಾಯಗಳನ್ನು ಸರಿಪಡಿಸು 
ವುದರೊಂದಿಗೆ ಈ ಸತ್ಕಾಗ್ರಹಗಳು ಕೊನೆಗೊಂಡವು. ಸತ್ಕಾಗ್ರಹಗಳ ರೀತಿಯೇ ಇದು. 

ಕೆಲವು ಚಳವಳಿಗಳು ದಂಗೆ ಅಥವಾ ಬಂಡಾಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅವು 
ಸತ್ಕಾಗ್ರಹಕ್ಕಿಂತ ಭಿನ್ನವಾಗಿವೆ. ಬಲಪ್ರಯೋಗಕ್ಕೆ ಹಿಂದೇಟು ಹಾಕುವುದಿಲ್ಲ. ಅವುಗಳಿಗೆ 
ತತ್ವಾದರ್ಶ: ಅಥವಾ ಸಿದ್ಧಾಂತಗಳಿಂದ ಸಿಗುವ ಪ್ರೇರಣೆ ಅತ್ಕಲ್ಪ. ತಮ್ಮ ವೈರಿಗಳ ವಿರುದ್ಧ 
ದಂಗೆಕಾರರು ಮತಪ್ರದರ್ಶನ, ಬಹಿಷ್ಕಾರ, ಲೂಟಿ, ಕೊಳ್ಳ, ಹಿಂಸಾಚಾರಗಳಲ್ಲಿ ತೊಡಗುವರು. 
ತಮ್ಮ ಕ್ರೋಧ ಪ್ರಕಟಿಸಿ, ಪ್ರತೀಕಾರ ಮಾಡಿ, ವೈರಿಗಳಿಂದ ಬಲವಂತವಾಗಿ ಶಸ್ತ್ರಾಸ್ತ್ರ, ಸಂಪತ್ತು, 
ಅಧಿಕಾರ ಇತ್ಯಾದಿ ಕಿತ್ತುಕೊಂಡರೆ ದಂಗೆಕಾರರ ಕೆಲಸ ಮುಗಿಯಿತು. ಬಂಗಾಲದ ನೀಲಿ ಬೆಳೆಗಾರರ 
ಬಂಡಾಯ, ಸಂತಾಲ ಆದಿವಾಸಿಗಳ. ದಂಗೆ ಇವೆಲ್ಲ ವಿಸ್ತೃತ ಚಳವಳಿಗಳಾಗಿ. ಬೆಳೆಯದೆ 
ದಂಗೆಯಲ್ಲಿ ಮುಕ್ತಾಯಗೊಂಡದ್ದನ್ನು ಉದಾಹರಿಸಬಹುದು. 

ಪ್ರಧಾನವಾಗಿ ನಾಡಿನ ಸ್ವಾತಂತ್ರ್ಯ, ಸ್ವಾಯತ್ತತೆ, ಪ್ರಾದೇಶಿಕ ಅಭಿವೃದ್ಧಿ, ಜನರ ಹಕ್ಕುಗಳು 
ಮುಂತಾದ ರಾಜಕೀಯ ಉದ್ದೇಶಗಳಿಗಾಗಿ ಹೆಣೆದುಕೊಂಡ ಚಳವಳಿಗಳನ್ನು ರಾಜಕೀಯ 
ಚಳವಳಿಗಳೆಂದು ಕರೆಯುವುದು ರೂಢಿ. ಹಾಗೆಯೇ, ಧರ್ಮಪ್ರಸಾರ, ಧಾರ್ಮಿಕ ಸಂಸ್ಥೆಗಳ 
ಪಾರಮ್ಮ, ಧಾರ್ಮಿಕ ಸ್ವಾತಂತ್ರ್ಯ ಅಥವಾ ಹಕ್ಕುಗಳಿಗಾಗಿ ಹಮ್ಮಿಕೊಂಡ ಚಳವಳಿಗಳು 
ಧಾರ್ಮಿಕ ಚಳವಳಿಗಳು. ವರ್ಗ, ವೃತ್ತಿ ಸಮುದಾಯ, ಆಸ್ತಿ, ವಿವಾಹ, ಕುಟುಂಬ, ದತ್ತು 
ಸ್ವೀಕಾರಗಳಂಥ ಸಾಮಾಜಿಕ ವಿಷಯಗಳಲ್ಲಿ ಪರಿವರ್ತನೆಯನ್ನು ತರುವ ಉದ್ದೇಶವುಳ್ಳವುಗಳಿಗೆ 
ಸಾಮಾಜಿಕ ಚಳವಳಿಗಳೆನ್ನುವರು. ದೊಡ್ಡ ಸಂಖ್ಯೆಯಲ್ಲಿ ಜನರು ಹಾಡು, ನಾಟಕ, ಬರಹ, 
ಪ್ರದರ್ಶನ, ಭಾಷಣಗಳ ಮೂಲಕ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ರೂಪ, ರಚನೆ ಮತ್ತು 
ಉದ್ದೇಶಗಳಲ್ಲಿ ಪರಿವರ್ತನೆಯನ್ನು ತರಲು ಸಂಯೋಜಿತ ಪ್ರಯತ್ನ ನಡೆಸಿದರೆ ಅದನ್ನು 
ಸಾಮಾನ್ಯವಾಗಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಳವಳಿಯೆನ್ನುತ್ತಾರೆ, ಇಂಥ ಯಾವುದೇ ವರ್ಗೀಕರಣ 
ಗೆರೆಕೊರೆದಂತೆ ಇರಲು ಸಾಧ್ಯವಿಲ್ಲ. 

ಇಪ್ಪತ್ತನೆಯ ಶತಮಾನದ ಉತ್ತರಾರ್ಧವನ್ನು ಚಳವಳಿಗಳ ಯುಗವೆಂದು 

ಗುರುತಿಸಿದವರುಂಟು. ಹೀಗೆ ಕರೆಯಲು ಕಾರಣವೆಂದರೆ ಈ ಅವಧಿಯಲ್ಲಿ ಬಹು ದೊಡ್ಡ 
ಸಂಖ್ಯೆಯಲ್ಲಿ :ಚಳವಳಿಗಳಾಗಿವೆ. ಆದರೆ ಚಳವಳಿಗಳು ಇತಿಹಾಸದ ಉದ್ದಕ್ಕೂ ನಡೆದಿವೆ. 
ಮಧ್ಯಯುಗದ ಕ್ರೂಸೇಡ್ಸ್‌ ಅಥವಾ ಧರ್ಮಯುದ್ಧಗಳು, ನಂತರದ ಸುಧಾರಣಾ ಚಳವಳಿಗಳು, 
ಕರ್ನಾಟಕದಲ್ಲಿ ೧೨ ನೇ ಶತಮಾನದಲ್ಲಿ ನಡೆದ ವಚನಕಾರರ ಚಳವಳಿ, ನಂತರದ ಭಕ್ತಿ 
ಚಳವಳಿ, ಫ್ರೆಂಚ್‌ ಕ್ರಾಂತಿ ಯುರೋಪು ಮತ್ತು ಅಮೆರಿಕೆಗಳಲ್ಲಿ ನಡೆದ ಗುಲಾಮಗಿರಿಯ 
ವಿರುದ್ಧ ನಡೆದ ಹೋರಾಟ, ಫ್ಯಾಸಿಸ್ಟ್‌ ಚಳವಳಿ, ೧೮ ನೇ ಶತಮಾನದಿಂದೀಚೆಗೆ ಭಾರತದ 
ವಿವಿಧ ಭಾಗಗಳಲ್ಲಿ ನಡೆದ ರೈತ ಹೋರಾಟಗಳು, ಆದಿವಾಸಿ ಹೋರಾಟಗಳು, ಹಿಂದುಳಿದ 
ವರ್ಗಗಳ ಚಳವಳಿ, ಅಮೆರಿಕಾದ ಕ್ರಾಂತಿ, ಸೋವಿಯಟ್‌ ರಷ್ಯಾದ ಕ್ರಾಂತಿ, ಮಹಿಳೆಯರಿಗೆ 
ಮತದಾನದ ಹಕ್ಕು ಕೊಡುವ "ಸಫ್ರಜಿಸ್ಟ್‌' ಚಳವಳಿ, ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆದ 
ಕಾರ್ಮಿಕ ಚಳವಳಿಗಳು, ಪರಿಸರವಾದಿ ಚಳವಳಿಗಳು ಇವೆಲ್ಲ ಚಳವಳಿಗೆ ಇರುವ ವ್ಯಾಪ್ತಿ, 
ವೈವಿಧ್ಯ ಮತ್ತು ಪ್ರಾಚೀನತೆಯನ್ನು ಸ್ಪಷ್ಟಪಡಿಸುತ್ತವೆ. ೨೦ ನೇ ಶತಮಾನದಲ್ಲಂತೂ ವಿಶ್ವದ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೭ 


ಆದ್ಯಂತವಾಗಿ ಲೆಕ್ಕವಿಲ್ಲದಷ್ಟು ಚಳವಳಿಗಳು ನಡೆದಿವೆ. ಭಾರತದ ಇತರೆಡೆ ನಡೆದಂತೆ 
ಕರ್ನಾಟಕದಲ್ಲೂ ವಿವಿಧ ಬಗೆಯ ಚಳವಳಿಗಳು ನಡೆದಿವೆ. 

ಚಳವಳಿಗಳಲ್ಲಿ ಎದ್ದುಕಾಣುವ ಒಂದು ಲಕ್ಷಣವೆಂದರೆ ಅವುಗಳಲ್ಲಿ ಒಂದು 
ಇನ್ನೊಂದರಂತಿಲ್ಲ. ಪ್ರತಿಯೊಂದು ಚಳವಳಿಗೆ ತನ್ನದೇ ಆದ ವಿಶಿಷ್ಟ ರೂಪವೊಂದುಂಟು. 
ವಿಶಿಷ್ಟ ಉದ್ದೇಶಗಳುಂಟು, ' ಲಕ್ಷಣಗಳುಂಟು. ಆದರೂ ವಿವಿಧ ಚಳವಳಿಗಳನ್ನು 
ತುಲನಾತ್ಮಕವಾಗಿ ಅಧ್ಯಯನ ಮಾಡಿದ ಚಿಂತಕರು ಕೆಲವು ಸಮಾನ ಅಂಶಗಳನ್ನು 
ಗುರುತಿಸಿದ್ದಾರೆ. ಅವುಗಳೆಂದರೆ (೧) ಎಲ್ಲ ಚಳವಳಿಗಳಿಗೂ ಗುರಿ ಅಥವಾ ಉದ್ದೇಶಗಳುಂಟು; 
(೨) ಅವುಗಳನ್ನು ಪ್ರೇರೇಪಿಸುವ ತತ್ವಾದರ್ಶಗಳುಂಟ್ಲು; (೩) ಚಳವಳಿಗಳನ್ನು ಹುಟ್ಟುಹಾಕುವ 
ಹಾಗೂ ಮುನ್ನಡೆಸುವ ನಾಯಕರಿರುತ್ತಾರೆ ಹಾಗೂ ಸಂಘಟನೆಗಳಿರುತ್ತವೆ; (೪) ಅವುಗಳಿಗೆ 
ತಮ್ಮದೇ ಆದ ಕಾರ್ಯತಂತ್ರಗಳಿರುತ್ತವೆ ಹಾಗೂ (೫) ಅವುಗಳಿಗೆ ತಮ್ಮದೇ ಆದ ಆಕರ್ಷಕತೆ 
ಇರುತ್ತದೆ. ಪ್ರತಿಯೊಂದು ಚಳ 'ವಳಿಯಲ್ಲಿ ಈ ಐದು ಅಂಶಗಳು ವಿಭಿನ್ನ ಪ್ರಮಾಣದಲ್ಲಿ 
ಸಮ್ಮಿಳಿತವಾಗಿರುತ್ತವೆ. 

ಚಳವಳಿಗಳ ಗುರಿ ಅಥವಾ ಉದ್ದೇಶ ಸ್ಥೂಲವಾಗಿ ಎರಡು ಬಗೆಯವು. ಸಮಾಜದಲ್ಲಿ 
ಸಂಪೂರ್ಣ ಅಥವಾ ಆಮೂಲಾಗ್ರ ಪರಿವರ್ತನೆಯನ್ನು ತರುವ ಉದ್ದೇಶ ಒಂದು ಬಗೆಯಾದರೆ, 
ಸದ್ಯ ಅಸ್ತಿತ್ವದಲ್ಲಿರುವ ಮೌಲ್ಯ ಮತ್ತು ಸಂಚರಣೆಯಲ್ಲಿ ಸುಧಾರಣೆ ತರುವ ಉದ್ದೇಶ 
ಎರಡನೆಯದು. ಈ ಉದೆ ಪ್ಷೇಶಗಳನ್ನು ಲಕ್ಷ್ಮದಲ್ಲಿಟ್ಟು ಕೊಂಡು ಒಂದನ್ನು ಕ್ರಾಂತಿಕಾರಕವೆಂದೂ 
ಎರಡನೆಯದನ್ನು ಸುಧಾರಣಾತ `ಕವೆಂದೂ ಕರೆಯಬಹುದು. ಪ ಪ್ರತಿಯೊಂದು ಚಳವಳಿಯನ್ನು 
ಕೆಲವು ತತ್ವಾದರ್ಶಗಳು ಪೆ ್ರೇರೇಪಿಸುತ್ತವೆ. ತತಾ ಿದರ್ಶಗಳಿಲ್ಲದಿದ್ದರೆ ಚಳವಳಿಗಳು ಇಲ್ಲ 
ಎಂದರೆ ತಪ್ಪಾಗಲಾರದು. ಅವು ಚಳವಳಿಗಳ ಉದೆ ್ಲೀಶಗಳನ್ನು, ಸದ್ಯದ. ಸಮಾಜದ 
ದೋಷವನ್ನು, ಅಂಥ ದೋಷವನ್ನು ನಿವಾರಿಸುವ ಉಪಾಯಗಳನ್ನು ಜನರಿಗೆ ತಿಳಿಸಿ ಹೇಳುತ್ತವೆ, 
ಜನರನ್ನು ಒಗ್ಗೂಡಿಸುವ ಕೆಲಸ ಮಾಡುತ ತ್ತವೆ. ಉದಾಹರಣೆಗೆ, ಭಾರತ ಮತ್ತಿತರ ದೇಶಗಳಲ್ಲಿ 
ನಡೆದ ಸ್ವಾತಂತ್ರ್ಯ ಹೋರಾಟಗಳು ರಾ ರಾಷ್ಟ್ರೀಯತೆಯ ತತ್ವಾದರ್ಶಗಳಿಂದ ಪ್ರೇರಣೆ ಪಡೆದು 
ಯಶಸ್ವಿಯಾಗಿವೆ. ಮಾರ್ಕ್ಸ್‌ ಮತ್ತು ಲೆನಿನ್‌ ವಿಚಾರಧಾರೆಗಳಿಂದ ಕಮು ನಿಸ್ಪ. ಚಳವಳಿ 
ಬಲ ಪಡೆಯಿತು. ಡಾ. ಅಂಬೇಡ್ಕರರು ಪ್ರತಿಪಾದಿಸಿದ ತತಾ ಿದರ್ಶಗಳು. ಹಿಂದುಳಿದವರ 
ಚಳವಳಿಗಳಿಗೆ ಪ್ರೇರಣೆ ನೀಡಿವೆ. ಇಂಥ ವಿಚಾರಗಳ ಬಲದಿಂದಲೇ ಜನರು ಚಳವಳಿಗಳನ್ನು 
ಸೇರಿ ಎಂಥ ಕಷ್ಟನಷ್ಟ ಸ್ಟೆಗಳನ್ನು ಕೂಡಾ ಎದುರಿಸಲು ಸಿದ _ರಾಗುತ್ತಾರೆ. 

ಇನ್ನು ಸಂಘಟನೆಯ ವಿಷಯ, ಸಂಘಟನೆಯಿಲ್ಲದೆ ಚಳವಳಿಗಳು ಮುಂದುವರಿಯ 
ಲಾರವು. ಯಾರು ನಾಯಕರು, ಯಾರು ಹಿಂಬಾಲಕರು, ಯಾರು ಯಾವ ಕೆಲಸವನ್ನು ಮಾಡಬೇಕು 
ಎಂದು ನಿರ್ಧರಿಸುವ ಕೆಲಸ ಒಂದು ಸಂಘಟನೆ ಇ ಇದ್ದರೆ ಮಾತ್ರ ಸಾ ತ್ರಿ ಸಾಧ್ಯ. ಗಾಂಧಿ, ಲೆನಿನ್‌, ಮಾರ್ಟಿನ್‌ 
ಲೂಥರ್‌ ಕಿಂಗ್‌, ನೆಲ್ಸನ್‌ ಮಂಡೇಲಾ ಇವರಂಥ ನಾಯಕರಿಲ್ಲದೇ ಹೋಗಿದ್ದರೆ ಅವರು ನೇತೃತ್ವ 
ವಹಿಸಿದ್ದ ಚಳವಳಿಗಳು ಯಶಸ್ವಿಯಾಗಲು ಸಾಧ ವಿತ್ತೆ? ಸಂಘಟನೆಗೆ ಅವರಂಥ ವರ್ಚಸ್ಸಿನ 
ನಾಯಕರು ಮಾತ್ರವಲ್ಲ, ಅಧಿಕಾರಶಾಹಿ ನಾಯಕರೂ, ಬೌದ್ಧಿಕ ನಾಯಕರೂ ಬೇಕು. 


೮ ಜನೆವರಿ + ಫೆಬ್ರವರಿ ೨೦೦೬. ಸಂಕಲನ-೨೫ 


ಎಲ್ಲ ಚಳವಳಿಗಳು ತಮ್ಮ ಗುರಿಯನ್ನು ಮುಟ್ಟುವ ನಿಟ್ಟಿನಲ್ಲಿ ಕೆಲವು ಕಾರ್ಯತಂತ್ರ 
ಅಥವಾ ವಿಧಾನಗಳನ್ನು ರೂಪಿಸಿಕೊಳ್ಳಬೇಕಾಗುತ್ತದೆ. ಸತ್ಕಾಗ್ರಹ, ಸಂಧಾನ, ಶಿಕ್ಷಣ, ಪ್ರಚಾರ, 
ವಶೀಲಿ, ಒತ್ತಡ, ಬಹಿಷ್ಕಾರ, ಕರನಿರಾಕರಣೆ, ಮುಷ್ಕರ, ಲಾಕ್‌ಔಟ್‌, ಉಪವಾಸ, ಧರಣಿ, 
ಮೋರ್ಚಾ, ಮೆರವಣಿಗೆ, ಧಮಕಿ, ಆಸ್ತಿಪಾಸ್ತಿ ಲೂಟಿ, ಶಾಂತಿಭಂಗ, ವೈರಿ ಪಾಳೆಯದವರ 
ಕೊಲೆ ಮುಂತಾದ ಭಯೋತ್ಪಾದನಾ ಚಟುವಟಿಕೆಗಳು ಇವೇ ಮೊದಲಾದವು ಸುಪರಿಚಿತವಾದ 
ಕೆಲವು ಕಾರ್ಯತಂತ್ರಗಳು. 
ಜನರು ಚಳವಳಿಗಳಲ್ಲಿ ಸೇರಿಕೊಳ್ಳುವುದೇಕೆ? ಎಂತಹ ಜನರು ಸೇರಿಕೊಳ್ಳುತ್ತಾರೆ? 
ಯಾವ ಆಕರ್ಷಣೆ ಚಳವಳಿಯಲ್ಲಿದೆ? ಇಂತಹ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಹೇಳುವುದು 
ಪ್ರಯಾಸದ ಕೆಲಸ. ಉದಾಹರಣೆಗೆ, ಕಮ್ಮುನಿಸ್ಪ ಚಳವಳಿಯನ್ನು ಸೇರಿಕೊಳ್ಳುವವರಲ್ಲಿ 
ಹೆಚ್ಚಿನವರು ದರಿದ್ರರು ಎಂಬ ಸಾಮಾನ್ಮಾಭಿಪ್ರಾಯವಿದ್ದರೂ ಬ್ರಿಟನ್‌, ಫ್ರಾನ್ಸ್‌, ಇಟಲಿ 
ಮತ್ತು ಅಮೆರಿಕೆಯ ಸಂಯುಕ್ತ ಸಂಸ್ಥಾನದಲ್ಲಿ ನಡೆದ ಅಧ್ಯಯನಗಳ ಪ್ರಕಾರ ಚಳವಳಿಯ 
ಸದಸ್ಯರಲ್ಲಿ ಕೇವಲ ಶೇ. ೧೦ ಮಾತ್ರ ಬಡತನದಲ್ಲಿ ಬೆಳೆದವರು. ಶೇ. ೭ ರಷ್ಟು ಜನರು 
ಶ್ರೀಮಂತ ಮನೆತನದಿಂದ ಬಂದವರು ಹಾಗೂ ಶೇ. ೩೦ ರಷ್ಟು ಜನ ಕೆಳವರ್ಗದಿಂದ 
ಬಂದವರು. ಹೀಗೆ ಕಮ್ಮುನಿಸ್ಟ ಚಳವಳಿಯ ಆಕರ್ಷಕತೆ ಅದರ ದರಿದ್ರ-ಪರ ಧೋರಣೆಯಿಂದ 
ಅಥವಾ ಬಡತನದ ಮೂಲದಿಂದ ಮಾತ್ರ ಬಂದಿಲ್ಲ ಎನ್ನಬಹುದು. ಇತರ ಆಕರ್ಷಣೆಗಳೆಂದರೆ 
ಆ ಚಳವಳಿ ನೀಡಿದ ಮನಶ್ಶಾಂತಿ, ಭಾವನಾತ್ಮಕ ಸಮಾಧಾನ, ವರ್ಗಬಂಧುತ್ವದ ತೃಪ್ತಿ, 
ನೈತಿಕ ಮತ್ತು ಬೌದ್ದಿಕ ಸಂತೃಪ್ತಿ, ತಾವು ಮಹಾನ್‌ ಚಳವಳಿಯೊಂದರಲ್ಲಿ ಭಾಗಿಗಳು ಎಂಬ 
ಧನ್ಯತಾ ಭಾವನೆ, ಆರ್ಥಿಕ ಲಾಭ, ಪ್ರತಿಷ್ಠೆ ಇತ್ಕಾದಿ ಹಲವಾರು ಇರಬಹುದು. ಎಲ್ಲ ವಿಸೃತ 
ಚಳವಳಿಗಳಲ್ಲಿ ಇಂತಹ ವೈವಿಧ್ಯಮಯ ಆಕರ್ಷಣೆಗಳು ಕೆಲಸ ಮಾಡುತ್ತವೆ. 
ಚಳವಳಿಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ, 
೧. ಕ್ರಾಂತಿಕಾರಕ ಚಳವಳಿಗಳು, ೨. ಸುಧಾರಣಾವಾದಿ ಚಳವಳಿಗಳು, ೩. ನಿರೋಧಕ ಅಥವಾ 
ನಿರಾಕರಣ ಚಳವಳಿಗಳು ಮತ್ತು ೪. ಉಟೋಪಿಯನ್‌ ಚಳವಳಿಗಳು. ಕಳೆದ ಶತಮಾನದ 
೬೦ ರ ದಶಕದಲ್ಲಿ ಅಮೆರಿಕೆಯ ಕಪ್ಪು ಜನರು ತಮಗೆ ಪೂರ್ಣ ಸ್ವಾಯತ್ತತೆ ಸಿಗಬೇಕು 
ಹಾಗೂ ವರ್ಗರಚನೆ ಆಮೂಲಾಗ್ರ ಬದಲಾಗಬೇಕೆಂದು ನಡೆಸಿದ ಚಳವಳಿ 
ಕ್ರಾಂತಿಕಾರಿಯಾಗಿತ್ತು. ಫ್ರೆಂಚ್‌ ಕ್ರಾಂತಿ, ಸೋವಿಯಟ್‌ ರಷ್ಯಾ ಕ್ರಾಂತಿ, ಭಾರತದ ಸ್ವಾತಂತ್ರ್ಯ 
ಹೋರಾಟ ಇವೆಲ್ಲ ಅದೇ ಮಾದರಿಯದು. ಪರಿಸರ ಸಂರಕ್ಷಣಾ ಚಳವಳಿ, ಆರ್ಯ ಸಮಾಜ 
ಚಳವಳಿ, ಚಿಪ್ಕೋ ಚಳವಳಿ, ಪಾನನಿರೋಧ ಚಳವಳಿ, ಮಹಿಳಾ ವಿಮೋಚನಾ ಚಳವಳಿ 
ಇವೆಲ್ಲ ಸುಧಾರಣಾವಾದಿ ಚಳವಳಿಯ ಕೆಲವು ಉದಾಹರಣೆಗಳು. 

ನಿರೋಧಕ ಅಥವಾ ನಿರಾಕರಣ ಚಳವಳಿಗಳು ಪರಿವರ್ತನೆಯನ್ನು ವಿರೋಧಿಸುವ ಹಾಗೂ 
ಯಥಾಸ್ಥಿತಿ ಉಳಿಸಿಕೊಳ್ಳಬೇಕೆಂದು ಪ್ರತಿಪಾದಿಸುವ ಚಳವಳಿಗಳು, ಕರಿಯರ ಬೆಳೆಯುತ್ತಿರುವ 
ಪ್ರಾಬಲ್ಯವನ್ನು ಚಿತ್ರವಿಚಿತ್ರ ಹಾಗೂ ರಹಸ್ಮಮಯ ವಿಧಾನಗಳಿಂದ ವಿರೋಧಿಸು 
“ಕು ಕ್ಲುಕ್ಸ್‌ ಕ್ಲಾನ್‌' (ಅಮೆರಿಕಾ) ಚಳವಳಿಯಾಗಲಿ, ಮೀಸಲಾತಿ ವಿರುದ್ಧ ನಡೆದ ಮಂಡಲ್‌ 
ವರದಿ ಚಳವಳಿಯಾಗಲಿ ಈ ಜಾತಿಗೆ ಸೇರಿವೆ. ಇನ್ನು ಉಟೋಪಿಯಾ- ಎಂದರೆ ಕಾಲ್ಪನಿಕ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೯ 


ರಾಜ್ಯಕ್ಕಾಗಿ ಚಳವಳಿ. ವಾಸ್ತವ ಸಮಾಜದಿಂದ ಓಡಿಹೋಗಬಯಸುವ ಹಾಗೂ ತಮ್ಮ 
ಕಲ್ಪನೆಯ “ರಾಮರಾಜ್ಯ 'ವನ್ನು ಕಟ್ಟಬಯಸುವ ಜನರ ಚಳವಳಿಗಳನ್ನು ಉಟೋಪಿಯನ್‌ 
ಚಳವಳಿ ಎನ್ನುತ್ತಾರೆ. ಇಂಥ ಚಳವಳಿ ನಡೆಸಿದ ರಾಬರ್ಟ್‌ ಓವೆನ್‌ ಎಂಬಾತ ೧೯ ನೇ 
ಶತಮಾನದ ಆದಿಭಾಗದಲ್ಲಿ "ನ್ಯೂ ಹಾರ್ಮನಿ' ಎಂಬ ಚಿಕ್ಕ ಸಮಾಜವಾದಿ ಉಟೋಪಿಯಾ 
ವನ್ನು ಕಟ್ಟಿ ಹದಿಮೂರು ವರ್ಷಗಳ ಕಾಲ ನಡೆಸಿದ್ದ. ಹಾಗೆಯೇ ಗಾಂಧೀಜಿ ರಾಮರಾಜ್ಯದ 
ಬೆನ್ನು ಹತ್ತಿ ದಕ್ಷಿಣ ಆಫ್ರಿಕದ ಲಾಲಿ ಎಂಬಲ್ಲಿ ಕಟ್ಟಿದ ಟಾಲಸ್ಪಾಯ್‌ ಫಾರ್ಮ್‌, 
ಸಾಬರಮತಿಯಲ್ಲಿ ಸ್ಥಾಪಿಸಿದ ಸತ್ಯಾಗ್ರಹ ಆಶ್ರಮ, ವರ್ಧಾದ ಹತ್ತಿರದ ಸೇವಾಗ್ರಾಮ ಇವೆಲ್ಲ 
ಇದೇ ಜಾತಿಯ ಪ್ರಯತ್ನಗಳು. 
ಸಾಮಾಜಿಕ ಚಳಿವಳಿಗಳು ಹುಟ್ಟಿಕೊಳ್ಳುವುದು ಹೇಗೆ? ಈ ಬಗೆಗೆ ಪ್ರಮುಖವಾಗಿ 
ಮೂರು ಸಿದ್ದಾ ಂತಗಳಿವೆ ಎಂದು ಎಂ. ಎಸ್‌. ಎ. ರಾವ್‌ ಹೇಳುತ್ತಾರೆ. ಇವುಗಳೆಂದರೆ, 
(೧) ಸಾಪೇಕ್ಸ ವಂಚಿತತೆಯ ಸಿದ್ದಾಂತ, (೨) ಸಂರಚನೆಯಲ್ಲಿಯ ಘಾಸಿ ಸಿದ್ಧಾಂತ ಮತ್ತು 
(೩) ಪುನಶ್ಚೇತನ ಸಿದ್ಧಾಂತ. ಸಾಪೇಕ್ಸ ವಂಚಿತತೆಯ ಸಿದ್ಧಾಂತದ ಪ್ರಕಾರ ಜನರಲ್ಲಿ ತಮಗೆ 
ನ್ಯಾಯವಾಗಿ ಸಿಗಬೇಕಾದದ್ದು ಸಿಗುತ್ತಿಲ್ಲ, ತಮಗೆ ವಂಚನೆ ಮಾಡಲಾಗುತ್ತಿದೆ ಎಂಬ 
ಅಸಂತೋಷ ಉಂಟಾದರೆ ಚಳವಳಿ ಹುಟ್ಟಿಕೊಳ್ಳುತ್ತದೆ. ಉದಾಹರಣೆಗೆ, ಮಲಪ್ರಭಾ ರೈತ 
ಚಳವಳಿಕಾರರು ತಮ್ಮಿಂದ ಸರಕಾರ ಅನ್ಕಾಯವಾಗಿ ತೆರಿಗೆ ಪಡೆಯುತ್ತಿದೆಯೆಂದೂ, ನೀರು 
ಕೊಡದೇ ತಮಗೆ ಮೋಸ ಮಾಡುತ್ತಿದೆಯೆಂದೂ ಸರಕಾರದ ವಿರುದ್ಧ ಪ್ರತಿಭಟಿಸಿದರು. ನಕ್ಸಲೀಯ 
ಚಳವಳಿಯ ಹಿಂದೆಯೂ ಇದೇ ರೀತಿಯ ವಂಚಿತತೆಯ ಭಾವನೆಯಿತ್ತು. ಹಿಂದುಳಿದ ವರ್ಗಗಳ 
ಚಳವಳಿಯಲ್ಲಿ ಪಂಚಮರು ಅಥವಾ ಅಸ್ಪೃಶ್ಯರು ಶಿಕ್ಷಣ ಮತ್ತು ಸರಕಾರದ ಸೇವೆಗಳಲ್ಲಿ 
ಬ್ರಾಹ್ಮಣ ಹಾಗೂ ಇತರ ಮೇಲ್ಹಾತಿಗಳಿಗೆ ಸಿಂಹಪಾಲು ದೊರಕುವುದನ್ನು ಕಂಡು ಸಾಪೇಕ್ಷವಾಗಿ 
ತಾವು. ವಂಚಿತರಾಗಿದ್ದೇವೆಂದು ಭಾವಿಸಿ ಅಸಮಾಧಾನ ಹೊಂದಿದ್ದರು. ``: ಕಾಗೋಡು 
ಸತ್ಕಾಗ್ರಹದಲ್ಲಿ ಅಥವಾ ಮಂಡಲ ವರದಿ ವಿರುದ್ಧ ನಡೆದ ಚಳವಳಿಯಲ್ಲಿ ಚಳವಳಿಕಾರರು 
ತಾವು ವಂಚಿತರಾದುದನ್ನು ಗ್ರಹಿಸಿ ಚಳವಳಿ ಹೂಡಿದ್ದರು. ಇಂಥ ಎಲ್ಲ ಚಳವಳಿಗಳಲ್ಲಿ 
ಜನರ ಒಂದು ವರ್ಗ ತಮಗೆ ಸಾಪೇಕ್ಷವಾಗಿ ವಂಚನೆಯಾಗುತ್ತಿದೆ ಎಂದು ಭಾವಿಸುವುದನ್ನು 
ಕಾಣುತ್ತೇವೆ. 

ಸಂರಚನೆಯ ಘಾಸಿ ಸಿದ್ದಾಂತದ ಪ್ರಕಾರ ಚಳವಳಿಗಳು ವಂಚಿತತೆಯ ಭಾವನೆಗಿಂತ 
ಹೆಚ್ಚಾಗಿ ಸಾಮಾಜಿಕ ಸಂರಚನೆಯ ಒಳಗಿನ ಘಾಸಿ ಅಥವಾ ಬಿರುಕುಗಳಿಂದ ಉಂಟಾಗುತ್ತವೆ. 
ಅಂದರೆ ತತ್ಕಾಲದ ಮೌಲ್ಯಗಳು ಮತ್ತು ಸಂರಚನೆಗಳು ಜನರ ಆಸೆ ಆಕಾಂಕ್ಷೆಗಳನ್ನು 
ತುಪ್ಪಿಪಡಿಸಲು ಅಸಾಧ್ಯವಾದಾಗ ಹಳೆಯ ಮೌಲ್ಯ ವ್ಯವಸ್ಥೆಯ ಬದಲು ಹೊಸ ವ್ಯವಸ್ಥೆಗಳು 
ಹುಟ್ಟಿಕೊಳ್ಳುವುವು. ಜನರು ಹಳೆಯದನ್ನು ಧಿಕ್ಕರಿಸಿ ತಮ್ಮ ಸಮೂಹದ ನಿಯಮಗಳ ವಿರುದ್ಧ 
ಬಂಡೇಳುವರು. ಸಾಮಾಜಿಕ ಸಂಘರ್ಷಗಳು ಮೇಲಿಂದ ಮೇಲೆ 'ಸಂಭವಿಸುವುವು, ಚಳವಳಿ 
ರೂಪುಗೊಳ್ಳುವುದು. ಭಾರತದ ಮಹಿಳಾ ಚಳವಳಿ ಇದಕ್ಕೊಂದು ಉತ್ತಮ ಉದಾಹರಣೆ. 
ಇನ್ನು ಪುನಶ್ಚೇತನ ಸಿದ್ಧಾಂತದ ಮುಖ್ಯ ವಾದವೆಂದರೆ ಚಳವಳಿಗಳು ಕೇವಲ ಅಸಮ್ಮತಿ 
ಸೂಚಿಸಲು ಅಥವಾ 7 ಕೆಡೆಯಲು ಹುಟ್ಟಿಕೊಳ್ಳದೆ ವಿಧಾಯಕ ರೀತಿಯಲ್ಲಿ ಹೊಸ ಸಮಾಜವನ್ನು 


೧೦ ಜನೆವರಿ -- ಫೆಬ್ರವರಿ ,೨೦೦೬ ಸಂಕಲನ-೨೫ 


ಕಟ್ಟಲು, ಆರೋಗ್ಯಕರ ಸಮತೋಲ ಉಂಟು ಮಾಡಲು ಹುಟ್ಟಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಈ 
ಮೂರು ಸಿದ್ದಾಂತಗಳು ಚಳವಳಿಗಳ ಉಗಮದ ಮೂರು ಮುಖ್ಯ ಪ್ರೇರಣೆಗಳನ್ನು ಸೂಚಿಸುತ್ತವೆ. 
ಚಳವಳಿಗಳು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರುವುದು ಸಾಧ್ಯ. ತಾತ್ವಿಕವಾಗಿ ನೋಡಿದರೆ 
ಯಾವುದೇ ಒಂದು ಸಮಾಜ ಭಿನ್ನಭಿನ್ನ ವರ್ಗಗಳಾಗಿ, ಜನಾಂಗಿಕ ಗುಂಪುಗಳಾಗಿ ಅಥವಾ 
ಭಿನ್ನ ಹಿತಾಸಕ್ತಿಯ ಗುಣಗಳಿಂದಾಗಿ ಹೋಳಾಗಿದ್ದರೆ ಅಲ್ಲಿ ಸಾಮಾಜಿಕ ಬಿರುಕುಗಳು, 
ಸಂಘರ್ಷಗಳು ಹೆಚ್ಚಾಗಿರುತ್ತವೆ ಹಾಗೂ ಚಳವಳಿಗೆ ಎಡೆ ಹೆಚ್ಚಾಗಿರುತ್ತದೆ. 
ಚಳವಳಿಗಳಿಗೆ ದೀರ್ಫ ಇತಿಹಾಸ ಇರಬಹುದಾದರೂ ಯಾವುದೇ ಒಂದು ವಿಶಿಷ್ಟ 
ಚಳವಳಿಗೆ ದೀರ್ಫಾಯುಷ್ಕ ಇರುವುದಿಲ್ಲ ಎಂಬುದಂತೂ ಸತ್ಯ. ದೇಶವ್ಯಾಪಿಯಾಗಿ ಅಥವಾ 
ವಿಶ್ವವ್ಯಾಪಿಯಾಗಿ ಸಾಮಾಜಿಕ ರಂಗಸ್ಥಳದ ಮೇಲೆ ಹಲವು ದಶಕಗಳ ಕಾಲ ಇರುವ ಭಾಗ್ಯ 
ಕೆಲವೇ ಕೆಲವು. ಚಳವಳಿಗಳಿಗೆ ಮಾತ್ರ ಇದೆ. ಹೆಚ್ಚಿನವು ಒಂದಿಷ್ಟು ಕಾಲ ಸ್ಥಳೀಯವಾಗಿ 
ಉಳಿದುಕೊಂಡು ಮುಂದೆ ಮಾಯವಾಗುವುವು. ಕೆಲವಂತೂ ಹುಟ್ಟುತ್ತಲೇ ಸಾಯುವುವು. ಹಿಂದಿನ 
ಹೈದರಾಬಾದ ಸಂಸ್ಥಾನದಲ್ಲಿ ತಾಂಡವವಾಡಿದ “ಮುಲ್ಕೀ' ಚಳವಳಿ ಎರಡು ದಶಕಗಳ ನಂತರ 
ಜನರ ನೆನಪಿನಿಂದ ಪೂರ್ಣವಾಗಿ ಮರೆಯಾಯಿತು. ಪಾನನಿರೋಧ ಚಳುವಳಿಯದೂ ಇದೇ 
ಕಥೆ.. ಅಮೆರಿಕನ್‌ ಟ್ರೇಡ್‌ ಯೂನಿಯನ್‌ ಚಳವಳಿ ಒಂದು ಕಾಲಕ್ಕೆ ಸರ್ವಶಕ್ತ, 
ಸರ್ವಾಂತರ್ಯಾಮಿ ಎಂದು ಪ್ರಖ್ಯಾತಿ ಪಡೆದು ಮುಂದೆ ಸತ್ವಹೀನವಾಯಿತು. ಹೀಗೆ 
ಚಳವಳಿಗಳು ಒಂದು ಕಾಲಕ್ಕೆ ಭರಭರಾಟೆಯಲ್ಲಿದ್ದು ಮುಂದೆ ತಮ್ಮ ಜೋರು ಕಳೆದುಕೊಂಡು 
ಮುಂದೊಮ್ಮೆ ಅಂತ್ಕಗೊಳ್ಳುವುವು. ಹೀಗೆ ಪ್ರತಿಯೊಂದು ಚಳವಳಿಯಲ್ಲಿ ಏಳು-ಬೀಳುಗಳ 
ಆವರ್ತವನ್ನು ನಾವು ಕಾಣಬಹುದು. ಚಳವಳಿಗಳ ಸ್ವರೂಪವನ್ನು ಚೆನ್ನಾಗಿ ಗ್ರಹಿಸಲು ಅವುಗಳ 
ಹುಟ್ಟಿನಿಂದ ಅಂತ್ಯದ ವರೆಗೆ ಒದಗಿಬರುವ ಐದು ಹಂತಗಳನ್ನು ಗುರುತಿಸಲಾಗಿದೆ. ಇವುಗಳನ್ನು 
ಮಾಸ್‌ ಎಂಬಾತ ಆರಂಭ-ಉದಯ-ಸ್ವೀಕೃತಿ-ಕ್ಸೀಣತೆ-ಅಂತ್ಕ (ಅಥವಾ ಆರಂಭ- 
ಏಕೀಭವನ-ಸಾಂಸ್ದೀಕರಣ-ಭಛಿದ್ರೀಕರಣ-ಅಂತ್ಯ) ಎಂದು ನಾಮಕರಣ ಮಾಡಿದ್ದಾನೆ. 
ಆರಂಭದ ಹಂತದಲ್ಲಿ ಜನರು ತಮಗೆ 
ಪ್ರಿಯವಾದ ಅಥವಾ ಮಹತ್ವವಿರುವ ಒಂದು 
ವಸ್ತು ವಿಚಾರ ಮೌಲ್ಯಕ್ಕೆ ಗಂಡಾಂತರ 
ಬಂದಿದೆ ಎಂದು ಗ್ರಹಿಸಿ, ಅದರಿಂದ 
ಪಾರಾಗಲು ತಮ್ಮಂತೆಯೇ ಗ್ರಹಿಸಿದ 
ಇತರರ ಜೊತೆ ಸಂಪರ್ಕ ಬೆಳೆಸಿ, ಸಭೆ- 
ಭಾಷಣ-ಪ್ರತಿಭಟನೆ-ಅರ್ಜಿ ಅಹವಾಲು ಮುಂತಾದ ವಿಧಾನಗಳಿಂದ ಸಂಘಟಿಸಲು 
ತೊಡಗುವರು. ಇದನ್ನು ಗಮನಿಸಿದ ಸಮಾಜದ ಅಂಗಸಂಸ್ಥೆಗಳು ಜನಸಮೂಹಗಳಲ್ಲಿ 
ಸರ್ವಸಮ್ಮತಿಯ, ಪರಿಹಾರವನ್ನು ಹುಡುಕುವ ಸಲುವಾಗಿ ರಾಜೀ ಒಪ್ಪಂದ, 
ಒಡಂಬಡಿಕೆಗಳನ್ನು ಏರ್ಪಡಿಸಲು ಪ್ರಯತ್ನಿಸುತ್ತವೆ. ಚಳವಳಿಕಾರರು ಇದಕ್ಕೆ ಒಪ್ಪದೇ ಹೋದರೆ 
ಪರಿಸ್ಥಿತಿ ಬಿಗಡಾಯಿಸಿ, ಸಂಘರ್ಷ ಉಂಟಾಗಿ ಇಡೀ ಚಳವಳಿ ಸ್ನಗಿತಗೊಳ್ಳುವ ಪರಿಸ್ಥಿತಿ 
ಬರಬಹುದು. ಅಥವಾ ಅದು ಮುಂದುವರಿದು "ಏಕೀಭವನ' ಅಥವಾ ಸಮ್ಮಿಲನದ ಎರಡನೆಯ 


ಸಂಕಲನ- ೨೫ ಜನೆವರಿ 4 ಫೆಬ್ರವರಿ ೨೦೦೬ ೧೧ 


ಹಂತ ತಲುಪಬಹುದು. ಈ ಹಂತದಲ್ಲಿ ಬಾಧಿತ ಜನರು ತಮ್ಮ ಸಮಸ್ಯೆಯನ್ನು ಸರಕಾರ 
ಅಥವಾ ಅಧಿಕೃತ ಜನರು ಬಗೆಹರಿಸಲು ಉತ್ಸುಕರಾಗಿಲ್ಲ ಎಂದು ನಿರ್ಣಯಿಸಿ ತಮ್ಮನ್ನು 
ಚಳವಳಿಯಲ್ಲಿ ತೊಡಗಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಅವರು ಸರಕಾರದ ದಬ್ಬಾಳಿಕೆಗೆ ಹೆದರದೆ, 
ಸ್ಥಳೀಯವಾಗಿ ಸುತ್ತಮುತ್ತ ಲಿನ ಸಹಾನುಭೂತಿಪರರೊಂದಿಗೆ ಕೂಡಿಕೊಂಡು ಚಳವಳಿಯನ್ನು 
ಬೆಳೆಸ ಬಹುದು. ಅನೇಕ ಆಸಕ್ತ ಸಮೂಹಗಳು ಹೀಗೆ ಚಳವಳಿಯಲ್ಲಿ ಏಕೀಭವಿಸಿಕೊಳ್ಳುವುವ. 
ಇಂಥ ಸಂದರ್ಭದಲ್ಲಿ ಸರಕಾರ ಅಥವಾ ಅಧಿಕೃತ ಸಂಸ್ಥೆ ಗಳು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ 
ಪ್ರಯೋಗ ಮಾಡದಿದ್ದರೆ ಆಗ ಚಳವಳಿ ನಿಂತುಹೋಗಬೇಕಾದ ಪ್ರಮೇಯವಿಲ್ಲ. 

ಈ ಹಂತವನ್ನು ದಾಟಿದ ಚಳವಳಿ ಹೆಚ್ಚು ಹೆಚ್ಚು ಜನಸಮೂಹದ ಸ್ವೀಕೃತಿ ಪಡೆದು 
ಮೂರನೇ ಹಂತವನ್ನು ತಲುಪುವುದು. ರಾಜಕೀಯ ವ್ಯಕ್ತಿಗಳೂ, ಸಂಸ್ಥೆ ಸ್ಲೆಗಳೂ ಚಳವಳಿಯ 
ಉದ್ದೇಶಗಳಿಗೆ ತಮ್ಮ ಸಮ್ಮತಿ ಸೂಚಿಸಲು ತಯಾರಾಗುವರು, ಎಲ್ಲರೂ ಕೂಡಿ ಸಮಸ್ಯೆಗಳನ್ನು 
ಬಗೆಹರಿಸೋಣ ಎಂಬ ರೀತಿಯಲ್ಲಿ ಮಾತಾಡುವರು. ಈ ಹೊತ್ತಿಗೆ ಚಳವಳಿ ಸಾರ್ವಜನಿಕ 
ಬೆಂಬಲ, ಸ್ವೀಕೃತಿ, ಶಕ್ತಿ ಸಾಮರ್ಥ್ಯ ಪಡೆಯುವುದು. ಸಮಸ್ಯೆ ಪರಿಹಾರಕ್ಕೆ ಸರಕಾರ ವಿಶಾಲ 
ತಳಹದಿಯಲ್ಲಿ ಪರಿಹಾರ ಸಮಿತಿ ಸಂಘಟನೆಗಳನ್ನು ಕಾರ್ಯಯೋಜನೆಗಳನ್ನು 
ಘೋಷಿಸುವುದು. ಚಳವಳಿ ರಾಷ್ಟ್ರಮಟ್ಟದಲ್ಲಿ ಮನ್ನಣೆ ಪಡೆಯುವುದು. ಚಳವಳಿಯ 
ನಾಯಕರಿಗೆ ರಾಷ್ಟ್ರೀಯ ಸನ್ಮಾನ, ಮನ್ನಣೆ ಸಿಗುವುದು. ಉದಾಹರಣೆಗೆ, ಪರಿಸರವಾದಿಗಳ 
ಚಳವಳಿ, ಮಹಿಳಾ ಚಳವಳಿ, ಪಾನನಿರೋಧ ಚಳವಳಿ, ಅಶ್ಲೀಲತೆಯ ವಿರುದ್ಧ ಚಳವಳಿ 
ಇವೆಲ್ಲ ಸಾರ್ವಜನಿಕ ಸಮ್ಮತಿಯ ಜೊತೆಗೆ ಸರಕಾರದ ಕಾರ್ಯಕ್ರಮವಾಗಿ ಸಾಂಸ್ಥಿಕ ರೂಪ 
ಪಡೆಯುವುದನ್ನು ಕಾಣುತ್ತೇವೆ. ಇದೇ “ಸಾಂಸ್ಥೀಕರಣ' ದ ಹಂತ. 

ಚಳವಳಿಯ ಮುಂದಿನ ಹಂತ “ಛಿದ್ರೀಕರಣ'ದ ಹಂತ. ಅನೇಕ ಚಳವಳಿಗಳು ಸಾಂಸ್ಥಿಕ 
ಹಂತ ತಲುಪಿದ ಮೇಲೆ ಕಾವು ಕಳೆದುಕೊಳ್ಳುವುವು, ಕ್ಲೀಣವಾಗುವುವು. ಮತ್ತೆ ಚಳವಳಿ 
ಮುಂದುವರಿಯುವ ಆವಶ್ಶಕತೆಯಿಲ್ಲ ಎಂದು ಅಧಿಕ ಸಂಖ್ಯೆಯ ಸದಸ್ಕರು ನಿರ್ಣಯಿಸುವರು. 
ಆದರೆ ಕೆಲವರು ಇದನ್ನೊಪ್ಪದೆ ಚಳವಳಿ ಮುಂದುವರಿಸುವ ಹಠ ಹಿಡಿಯುವರು. ಚಳವಳಿ 
ಛಿದ್ರವಾಗುವುದು. ಹೊಸ ಸಂಘಟನೆಗಳು, ಹೊಸ ಘೋಷಣೆಗಳು, ಭಿನ್ನ ಕಾರ್ಯಕ್ರಮಗಳು 
ಅಸ್ತಿತ್ವಕ್ಕೆ ಬರುವುವು. ಅಮೆರಿಕೆಯ ನಾಗರಿಕ ಹಕ್ಕು ಚಳವಳಿಗಳು ಅಥವಾ ಭಾರತದ 
ಸಮಾಜವಾದಿ ಚಳವಳಿಗಳು ಇಂಥ ಛಿದ್ರೀಕರಣದ ಹಂತವನ್ನು ಕಂಡಿವೆ. 

ಕೊನೆಯ ಹಂತ ಚಳವಳಿಯ “ಅವಸಾನ' ಅಥವಾ ಅಂತ್ಯದ ಹಂತ. ಚಳವಳಿಯು 
ಸಂಪೂರ್ಣ ಯಶಸ್ಸು ಪಡೆದರೆ ಮುಂದೆ ಅಂತ್ಯದಲ್ಲಿ ಪರ್ಯಾವಸಾನ ಹೊಂದುವುದು. ಚಳವಳಿ 
ಪ್ರತಿಪಾದಿಸುತ್ತ ಬಂದ ಮೌಲ್ಯಗಳನ್ನು, ಧೋರಣೆಗಳನ್ನು, ಕಾರ್ಯಕ್ರಮಗಳನ್ನು ಸರಕಾರ 
ಪುರಸ್ಕರಿಸುವುದು,, ಅವು ಸಮಾಜ ವ್ಯವಸ್ಥೆಯ ಭಾಗವಾಗುವುವು, ಚಳವಳಿಯ ನಾಯಕರು 
ಅಧಿಕಾರದ ಸ್ಥಾನಗಳಿಗೆ ಬರುವರು, ಸ್ಥಾಪಿತ ವ್ಯವಸ್ಥೆಯ ಚುಕ್ಕಾಣಿ ಹಿಡಿಯುವರು. ರಷ್ಯಾ 
ಪೋಲಂಡ್‌ ಮತ್ತಿತರ ದೇಶಗಳಲ್ಲಿ ಹೀಗಾಗಿದೆ. ಭಾರತದಲ್ಲಂತೂ ಸ್ವಾತಂತ್ರ್ಯ ಚಳವಳಿಯ 
ನಾಯಕರೇ ಸ್ವತಂತ್ರ ಭಾರತದ ಚುಕ್ಕಾಣಿ ಹಿಡಿದುದು ಎಲ್ಲರಿಗೆ ಪರಿಚಿತವಾದ ಕಥೆ. 


ಜನೆವ ಫೆ 
೧೨ ನಿವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ 


ಸಂಪೂರ್ಣ ಯಶಸ್ಸೊಂದೇ ಚಳವಳಿಗಳು ಕೊನೆಗೊಳ್ಳುವ ಕಾರಣವಾಗಬೇಕಾಗಿಲ್ಲ. 
ಕೆಲವೊಮ್ಮೆ ಸಣ್ಣಪುಟ್ಟ ಚಳವಳಿಗಳು ವಿಶಾಲ ಚಳವಳಿಯೊಂದರಲ್ಲಿ (ಉದಾ : ಸ್ವಾತಂತ್ರ್ಯ 
ಹೋರಾಟ) ವಿಲೀನವಾಗಬಹುದು ಅಥವಾ ಥಿಯೊಸೊಫಿಸ್ಟ ಅಥವಾ ಪ್ರಾರ್ಥನಾ ಸಮಾಜ 
ಚಳವಳಿಗಳಂತೆ ಬದಲಾದ ಪರಿಸ್ಥಿತಿಗಳಲ್ಲಿ ತಮ್ಮ ಆಕರ್ಷಣೆ ಕಳೆದುಕೊಳ್ಳಬಹುದು ಅಥವಾ 
ಸದೃಶ ಚಳವಳಿಗಳ ಸ್ಪರ್ಧೆಯಲ್ಲಿ ಸೋತು ಹಿಂಬೀಳಬಹುದು. ಕೆಲವು ಚಳವಳಿಗಳನ್ನು 
ಸ್ಥಾಪಿತ ಸರಕಾರ ನಿರ್ದಾಕ್ಲಿಣ್ಮದಿಂದ ಹೊಸಕಿ ಹಾಕುವುದೂ ಇದೆ. 
ಹೀಗೆ ಚಳವಳಿಗಳ ರೂಪ-ರಚನೆ, ಆರಂಭ-ಅಂತ್ಯ ಎಲ್ಲವೂ ರೋಚಕವಾದ 
ವಿಷಯಗಳು. ಅಲ್ಲದೆ ಅವು ಸಮಾಜದ ಸ್ಲಿರತೆ-ಪರಿವರ್ತನೆಗಳಲ್ಲಿ ಸಾಕಷ್ಟು ಮಹತ್ವ ಪಡೆದಿವೆ. 
ಔ ಪ್ರೊ. ಎಚ್‌. ಎ. ನಾಗೇಶ್‌, ಡಿ-೪, ಕ.ವಿ.ವಿ. ವಸತಿಗೃಹಗಳು, ಪಾವಟೆನಗರ, ಧಾರವಾಡ-೩ 


ಅಯ್ದು ಕವಿತೆಗಳು — ಅರವಿಂದ ನಾಡಕರ್ಣಿ 


೧. ತಡೆಯಿರಿ 

ಅತ್ತ ಹೋಗಲೇನು ಗಡಿಬಿಡಿ ತಡೆಯಿರಿ. 

ನೋಟೀಸು ತಂದಿಲ್ಲ ಚಿತ್ರಗುಪ್ತನ ಕೋರಿಯರ್‌ 

ಇತ್ತ ಬಂಧುಬಳಗ ಪುತ್ರ ಮಿತ್ರ ಎರೆಯುತ್ತಾರೆ 

ಪ್ರೀತಿಯ ಅಮೃತಧಾರೆ. ರೆಂಬೆ ತೊಂಗಲು ಬೀಸುವವು 

ಸ್ನೇಹ ಚಾಮರಗಾಳಿ, ಪೋನು ಕರೆಗೆ ಹಾಜರು ವೈದ್ಯ 

ಗುಣಪಡಿಸುವನು ಯಾವದೇ ವ್ಯಾಧಿ ಚಿಟಕಿಯಲಿ. 

ಚರಕ ನೀಡುವನು ಯೌವನದ ನರ ಮಸಾಜು. 

ಇವನ್ನೆಲ್ಲ ತಿರಸ್ಕರಿಸಿ ಹೋಗುವದೇ? 

ಅದೂ ಹೇಳದೇ ಕೇಳದೇ, ಗೊತ್ತಿಲ್ಲದೆಡೆ? 

ಯಾರಿವನ ಕಿವಿ ಹಿಂಡಿದರು, ದೂಡಿ ಪ್ರಸ್ಥಾನಕ್ಕೆ! 
ಹಾಗೆ ನೋಡಿದರೆ ಪರಿವಾರ ಪರಿಧಿಯಲಿ 
ವೃಂದಾವನ ವೃದ್ದಿ ಭಾವಸಮೃದ್ಧಿ. 
ಅಡೆತಡೆ ಮೆಟ್ಟಿ ನಡೆದಿರಿ ಗುರಿಯನಕ. 
ಅಂತರಂಗ ಶುದ್ಧಿಯಲಿ ಪಾಲಿಸಿದಿರಿ ಕರ್ತವ್ಯ. 
ಮಾನವ್ಯತೆಯ ಗರಜುಗಳ ಪೂರೈಸಿದಿರಿ. 
ಸಾರ್ಥಕತೆಯ ಬಾವುಟ ಎತ್ತಿರುವಿರಿ. 

ಮೋಕ್ಬದ ಅನುದಾನ ನಿಮಗಿದೆ. ಆದರೂ 

ಹೋಗಬೇಕೇ ಈಗಲೇ? ಕಂಡ ಸೋಫಾ 

ಒಗೆದು ಕಾಣದ ಸಿಂಹಾಸನಕ್ಕಾಗಿ ತರಾತುರಿಯೇ? 

ಅಲ್ಲದೇ ಎಂದೆಂದೂ ತೆರೆದೇ ಇರುವದು 

ಮೋಕ್ಬ್ಟದ್ವಾರ ಅರ್ಹರಾದವರಿಗೆ. 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೧೩ 


೧೪ 


ಆದ್ದರಿಂದ ತಡೆಯಿರಿ ಕೆಲದಿನ. 

ಚಿತ್ರಗುಪ್ತನ ಆಮಂತ್ರಣ ಬಂದಾಗ ಹೋಗುವಿರಂತೆ. 
ಸದ್ಯ ಆರಾಮುಖುರ್ಚಿಯಲಿ ಹಾಯಾಗಿ ಕೂತಿರಿ 
ದಾರಿ ಕಾಯುತ್ತ, ಮಸಾಲಾವೀಳ್ಕ ಜಗಿಯುತ್ತ. 


೨. ಭವಿಷ್ಯಸೂತ್ರ 


ಹಿತೈಷಿ ಕೈಯಾಧಾರದಿಂದ ಪ್ರಜ್ಞಾಹೀನ ಕತ್ತಲಲಿ 

ಹಗಲು ಬಂದವನು 

ಭವಿಷ್ಯಕ್ಲಿತಿಜ ಕಾಣುವದೋ ಇಲ್ಲವೋ 

ಅತ್ತಿತ್ತ ಸರಿದಾಡಿತು ಪೆಂಡ್ಕುಲಮ್ಮು 

ಸಮಚಿತ್ತದ ಶಾಂತ ವೈದ್ಯರು 

ವ್ರತಸ್ತ ಜೀವಸೋದರರು 

ಭಗೀರಥನ ನೆನೆಯುತ್ತ ತಡೆದರು 

ಕಾಳಕತ್ತಲ ಅಧೋಗತಿ. ತಂದರವನ 

ಕ್ಷಿತಿಜ ಕಡೆ. ಅವರ ನಿಷ್ಠಾಜಾದುವಿಗೆ ಅನಂತ ನಮನ. 

ನಿಧಾನ ಕತ್ತಲು ಹರಿದು ನಸುಕೂ ಸರಿದು 

ಅರುಣೋದಯ ಕಿರಣ ಮೆಲ್ಲನೆ ಮುಗುಳುನಗುತ್ತ 

ಕಣ್‌ ಮಿಟುಕುತ್ತ ಅರಳಿಸಿತು ಜೋಲು ಮುಖ ಮುಖ. 
ಇಲ್ಲಿ ಹರಿದಾಡುತಿವೆ 
ಹಗಲುಗಳು ಗಾಲಿ ಖುರ್ಚಿಗಳಲ್ಲಿ, ಇಣುಕುತಿವೆ 
ಖಾಲಿಮಂಡೆಗಳಲ್ಲಿ. ಇರುಳು ಕರಗುತ್ತಿವೆ 
ನಸುಕಿನಾಶಾಪಾಶದಲಿ. ““ಹತಾಶನಾಗದಿರು, 


ತುಳುಕುವ ಜೀವೋತ್ಸಾಹ ತುಂಬೀತು 
ಹೊಸ ಚೈತನ್ಯ.” ನಡೆಯಲು ಮೊದಲ ಹೆಜ್ಜೆಯೂರಿದಾಗ 
ಹವೆಯಲಿ ಹಾರಾಡಿದಂತೆ ರೋಮಾಂಚ. 

ಓಹೋಹೋ ತಡೆತಡೆ ಹಾರಾಡದಿರು ಒಮ್ಮೆಲೇ ಇಷ್ಟು! 

ಇನ್ನೂ ನಡೆವುದಿದೆ ಬಹಳಷ್ಟು 


ನೂರು ಹೆಜ್ಜೆ ಗಳಿಸುವದನ್ನು ಮೂರು ಹೆಜ್ಜೆ ಗಳಿಸಬಹುದೇ? 
ಬಲಿವುದಕ್ಕಿಂತ ಮೊದಲೇ ಪಕ್ಕ ಬಳಸಬಹುದೇ? 

ನಡೆ ನಡೆ ಸದ್ಯ ಆಮೆಗತಿಯಲಿ. ಪಡೆ ದೈವರಕ್ಷೆ 
ಹಸ್ತಾಂತರವಾಗಿದೆ ಅದಕ್ಕೆ ನಿನ್ನ ಭವಿಷ್ಯಸೂತ್ರ. 

ತಿಳಿ ಅದರ ಸಿಗ್ನಲ್ಲು ಮತ್ತೆ ದಾಟು ನಿಧಾನ 

ಮೈಲಿಗಲ್ಲು. 


ಜನೆವರಿ -- ಫೆಬ್ರವರಿ ೨೦೦೬ 


ಸಂಕಲನ-೨೫ 


೩. ಎಲ್ಲಿ ಕಾಣಲಿ? 

ಉದ್ಯಾನ ಮರುಭೂಮಿಯ ಏ ಪಾಪಾಸುಕಳ್ಳಿ, 

ಎಲ್ಲಿ ಅವಳ ಅಪೂರ್ವ ಪದಮುದ್ರೆ? 

ಬಿಟ್ಟುಹೋದ ಹಕ್ಕಿಗಳ ಪಿಷ್ಮೆ 

ಹಂಗಿಸುವದು ನನ್ನ ನಿಷ್ಠೆ 

ಯಾವ ಸುಡುಗಾಡಿಗೆ ಹೋಯಿತೋ 

ಬಣ್ಣ ಬಣ್ಣದ ಚಿಟ್ಟೆ! 

ಚುಡಾಯಿಸುವದು ಹೂ ಜೊಂಪಜೊಂಪ 

ಒಮ್ಮೆ ನೀಡಿದ್ದ ಬೋಳುಗಿಡ. 

ಅವಳ ಸನ್ನಿಧಿಯಲ್ಲಿ ಕೈಬೀಸಿ 

ವಿಹರಿಸಿ ಕಳೆದ ಆ ದಿನ ವರ್ತಮಾನ. 

ಆ ನೆನಪುಗಳ ಒಜ್ಜೆ ಎಲ್ಲಿಡಲಿ? 

ಈ ಖಾಲಿತನದ ಮರುಭೂಮಿಯಲಿ? 
ಎಲ್ಲಿ ಕಾಣಲಿ ಅವಳ ಮಿಂಚಿನ ಮಂದಹಾಸ? 
ಸತತ ಮಾತಾಡುವ ಜಗುಲಿ 
ಸರ್ವತ್ರ ಓಡಾಡುವ ಜಂಗುಳಿ 
ನಿಲ್ದಾಣದಲಿ ಗರ್ಜಿ ಇಳಿಸುವ ಬೋಗಿ 
ಪ್ರೇಮಾಲಾಪ ಗುಂಯಿಗುಡುವ ಪಾರ್ಕು ಮೂಲೆ 
ಭೇಲಪುರಿ ಬೀಚು, ಲೋಕಾಭಿರಾಮ 
ವಿಹರಿಸುವ ಲೈಲಾ ಮಜನುಗಳು 
ಊಹೂಂ ಎಲ್ಲೂ ಕಾಣೆ. ತೊಲಗಿ 
ಹೋಗುವದಾದರೆ ಹೊಡೆದಳೇಕೆ ಮೋಹಿನಿ ಛಾಪು? 


೪, ಇದು ಮುಂಬೈ ಇದೂ ಮುಂಬೈ 
ಬಂದರೆ ಮಹಾಚಕ್ರದಡಿ ಕನಸು ಚೂರು 
ಇದೇ ಏನು ನೀವೆಂದ ಮುಂಬೈ ಊರು? 
ಸಾಧನೆ ಎಲ್ಲ ಸಿಗರೇಟು ಹೊಗೆಸುರುಳಿ ಜಾಲ 
ನಿಷ್ಠಲ ಯತ್ನಗಳ ಬೀದಿ ಬದಿ ಕಚಡಾ ಡಬ್ಬೆ 
ಹಾಡುವವು ಬದುಕಿನ ಹತಾಶ ಗೀತೆ 
ನೋಡಿ ಐಷಾರಾಮು ನಡೆವವು ನಡು 
ಬೀದಿಯ ದನಾ ಓಡಾಡುವವು ರೂಮುವಾಸಿ 
ಜೀವಂತ ರೋಬೋ. ಸುತ್ತಿ ಸುತ್ತಿ ಹೊರಟಲ್ಲಿಗೇ 
ಗೊರಟಾಗಿ ನಿಲ್ಲುವವು. 
ಎಲ್ಲೆಲ್ಲು ಕೈಕಟ್ಟಿ ನಿಂತ ರುಗ್ಗರ ಭಗ್ನ ವಿದ್ಯಾರ್ಥಿಗಳ 
ನಿಟ್ಟುಸಿರ ಪಾಲಕರು. ಬೋಗಿ ತೂಗುವ ದಟ್ಟ ಸಂದಣಿ 
ಮಾದಕ ಕಣ್‌ ಹೊಡೆದು ರಾತ್ರೆ ಬಾರಿಗೆ ಕರೆವ 
ಮುಗ್ದ ಕಿಶೋರಿ. ಹುಷಾರಾಗಿ ಕಾಲಿದಿರಿ. 


ಸಂಕಲನ-೨೫ ಜನೆವರಿ 


ಷಿ 
1 
© 
ತ 
ಅಆ 
1೨ 
ಕೆ 
೧ 
( (a 


ಬೇಡ ವಿಪರೀತ ಆಸಕ್ತಿ ಪೋಲೀಸು ದೋಸ್ತಿ. 
ಓಹೋ ಅದನ್ನೆಲ್ಲ ನೋಡದಿರಿ ಇತ್ತ ಬನ್ನಿ ಈ ಕಡೆ 
ಹಸಿರು ಸಿಗ್ನಲ್ಲು. ಕಪ್ಪುಬಸಿ ತೊಳೆಯ ಬಂದವ 
ಈಗ ನೋಟು ಎಣಿಸುವ ಹೊಟೇಲು ಮಾಲಿಕ. 
ಕರಡು ಗೀಚಿ ಕೊರಡಾದವ ಶೀಘ್ರ ಅಧಿಕಾರಿ 

ಆ ಬೀದಿ ಬಣಜಿಗ ಇಂದು ಗಿರಣಿ ಮಾಲಿಕ 

ಸಣ್ಣ ಫ್ಯಾಕ್ಟರಿಯವ ವಾಣಿಜ್ಯ ಸಮ್ರಾಟ. 

ಠೇವಣಿ ಗಂಟು ಗಗನಚುಂಬಿ ಶಿಖರಕ್ಕೆ 

ಇತ್ತ ಹಾಡುತ್ತಾರೆ ಬೆಮರಿಗೆ ಕಲ್ಪವೃಕ್ಷ 

ಚಿಗುರಿದ ವಿಜಯಗಾಥೆ. ಇದೂ ಮುಂಬೈ ಊರು. 


೫. ನಗರ ಸರೋವರದಲ್ಲಿ 
ನಗರ ಸರೋವರದಲ್ಲಿ ಹಂಸಬಾತುಗಳಿಲ್ಲ. 
ಜೀವನದಲಿ ತೇಲುವ ಹೆಣರಾಶಿ. ಎಳೆದು 
ತೆಗೆದಷ್ಟೂ ನಾನೋ ಎನ್ನುವ ಇನ್ನಷ್ಟು. 
ಎದೆಯ ಗಡಿಯಾರ ನಿಲ್ಲುವಂತಿತ್ತು. ಆಫೀಸಿನಿಂದ 
ಮನೆಗೆ ರಸ್ತೆ ಹೊಳೆಯಲ್ಲಿ ದೋಣಿ ಪಯಣಿಗ. 
ತಲುಪುವದು ರಾಮಭರೋಸೆ. ವಟಗುಡುವ 
ಕಿರಲುವ ಬೊಬ್ಬಿರಿವ ಮುಂಬೈ ಮುಖಕೆ 
ಏಕಾಏಕಿ ಗಟ್ಟಿ ಬೀಗ. ನಿರ್ದಯ ಪ್ರಕೃತಿಗೆ 
ನರ ಅಸಹಾಯ. ಕೋಣೆ ಕೋಣೆಗೆ ಹೊಳೆ ನುಗ್ಗಿ 
ತೇಲಿಸಿತು ಖುರ್ಚಿ ಮೇಜು ಫ್ರಿಜ್ಜೂ ಕೂಡ. 
ಕಪಾಟು ಸರಿದಿತ್ತು ಬೇರೆ ಮೂಲೆಗೆ. ನುಂಗಿದ 
ಸಾಮಾನೆಷ್ಟೊ. ಅಲ್ಲಿ ಹೋದವ ಇಲ್ಲಿ ಬಾರ 
ಇಲ್ಲಿಗೆ ಬಂದವ ಅಲ್ಲಿ ಹೋಗಿಲ್ಲ. ಭಕ್ತರು 
ದೇಗುಲದ ಗುಮಟ ಏರಿ ಕುಳಿತರು ರಾಮ 
ರಾಮ ಜಪಿಸುತ್ತ. ಅಬೇಧ್ಕ ನರನರ ಗೋಡೆ ಕುಸಿದು 
ಉಪವಾಸ ಹೊಟ್ಟೆಗಳೂ ಕೈಕೈ ಬೆಸೆದವು 
ಪ್ರಕೃತಿ ರಕ್ಕಸಿಗೆ ಇನ್ನೂ ಜೀವ ನುಂಗುವ ಆಸೆ. 
ಕಬಳಿಸಿತು ಅಸಹಾಯ ಪ್ರಾಣರಾಶಿ ನೂರಾರು. 
ಪ್ರಕೃತಿಯ ದೈತ್ಕಾವತಾರಕ್ಕೆ ಯಾರ ಆಹ್ವಾನ? 
ಚೆನ್ನಾಗಿ ಥಳಿಸಬೇಕು ಅವನ. ಕಾಯುವಾ 
ಪೋಲೀಸು ರಿಪೋರ್ಟು ಬರುವನಕ. ಇತ್ತ 
ದಿಕ್ಕೆಟ್ಟು ಮುಳುಗುವಾಗ ಕಡು ಹಗೆ ಕೈಕ್ಕೆ ಬೆಸುಗೆ. 
ಹ್ಹ ಅರವಿಂದ ನಾಡಕರ್ಣಿ ; 
೫ ೧೦೧, ಕೇತಾಯುನ್‌ ಮ್ಯಾನ್ಶನ್‌, ೩ ಶಹಾಜಿ ರಾಜೇ ಮಾರ್ಗ 
ವಿಲೇ ಪಾರ್ಲೆ (ಪೂ), ಮುಂಬಯಿ-೪೦೦ ೦೫೭ 3 


೧೬ ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ 


ರಾಮಚಂದ್ರ ದೇವ ಅವರ "ಮಾತಾಡುವ ಮರ' 


- ಬಂದಗದ್ದೆ ರಾಧಾಕೃಷ್ಣ 
ರಾಮಚಂದ್ರ ದೇವ ಅವರ “ಮಾತಾಡುವ ಮರ' ಕವಿತೆ ಓದಿದಾಗ ಇದರಲ್ಲೊಂದು 
ನಾಟಕ ಕಂಡುಬಂದಿತು. ಎರಡನೇ ಬಾರಿ ಓದಿದಾಗ ನಿರೂಪಕ ಪಾತ್ರಗಳು ಎಲ್ಲವೂ 
ಸ್ಪಷ್ಟವಾಯಿತು. ಈ ಕವಿತೆಯ ಕುರಿತು ದೇವ ಅವರು ಬರೆದಿರುವ ಟಿಪ್ಪಣಿಗಳನ್ನು ಗಮನಿಸಿದಾಗ 
ಕವಿತಾ ರಚನೆಯ ಹಿಂದಿನ ಪ್ರಭಾವಗಳು, ಅದರಲ್ಲೂ ಪ್ರಸಿದ್ದ ನಾಟಕಗಳ ಪ್ರಭಾವಗಳು 
ಸ್ಪಷ್ಟವಾಗುತ್ತವೆ. ಅವರ ಟಿಪ್ಪಣಿಗಳನ್ನು ಅಲಕ್ಷಿಸಿ ನೇರ ಓದಿನಿಂದ ಆದ ಅನುಭವಗಳನ್ನು 
ಪರಿಣಾಮಗಳನ್ನು ಹೇಳಬಯಸುವೆ. ಪ್ರಜಾಪ್ರಭುತ್ವದ ಹಿಂದೆ... ಮುಂದೆ... "ಉದ್ದಾಟನೆ 
ಅಹ ಉದ್ದಾಟನೆ / ಹೊಸ ರಿಸಾರ್ಟಿನ ಘನ ಉದ್ಭಾಟನೆ' ಎಂದು ಪ್ರಾರಂಭವಾಗುವ ಕವಿತೆ 
ಅರಮನೆಯೊಂದನ್ನು ರಿಸಾರ್ಟ್‌ ಆಗಿ ಮಾಡಿದ್ದಾರೆಂಬ ಚಿತ್ರಣ ಕೊಡುತ್ತದೆ. ಈ 
ಚಿತ್ರಣದಲ್ಲಿರುವ ವ್ಯಂಗ್ಯ ವಿಷಾದಗಳನ್ನು ಗಮನಿಸಿ. ನಾಡಿನ ಒಳಿತಿಗಾಗಿ ಆಡಳಿತ 
ನಡೆಸಬೇಕಿದ್ದ ಕೇಂದ್ರಸ್ಥಳ ಅರಮನೆ. ಇಂತಹ ಅರಮನೆಯು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ 
ರುಚಿ ರುಚಿ ಊಟ, ತಿಂಡಿ, ಹೆಂಡ, ಹೆಣ್ಣುಗಳ ಮಾರಾಟಕೇಂದ್ರವಾಗಿ, ವಿಲಾಸಕೇಂದ್ರವಾಗಿ 
ಮಾರ್ಪಟ್ಟಿರುವ ಚಿತ್ರಣ ನಾವು ನೈತಿಕವಾಗಿ ಕುಸಿದಿರುವುದನ್ನು ಕಾಣಿಸುತ್ತದೆ. 
ಅರಮನೆಯೊಂದು ರಿಸಾರ್ಟ್‌ ಆಯ್ತೆಂಬ - ಬದಲಾವಣೆಯ ಹಿಂದೆ ಸ್ವಾತಂತ್ರ್ಯ 
ಹೋರಾಟದ ಇತಿಹಾಸವೇ ಕಂಡುಬರುತ್ತದೆ. ಸ್ವಾತಂತ್ರ್ಯಾನಂತರ ಭಾರತದ ಜನಸಮುದಾಯ 
ದೇಶದ ಭವಿಷ್ಯವನ್ನು ಹೇಗೆ: ಕಲ್ಪಿಸಿಕೊಂಡಿತು? ರಾಜತ್ವ ಮರೆಯಾಗಿ ಪ್ರಜಾಪ್ರಭುತ 
ಉದಯವಾಗಿದ್ದರ ಹಿಂದಿನ ಕತೆಯೇನು? ಅರಸುಕುಮಾರರು ಪ್ರಜಾಪ್ರಭುತ್ತ ನಳ ಏನಾದರು? 
ಈ ಚಿತ್ರಣಗಳನ್ನು ನೀಡುವಾಗ ಕವಿ ಬಳಸುವ ಭಾಷೆ ಹೊಸದೆನಿಸುತ್ತದೆ. ಒಟ್ಟಾರೆಯಾಗಿ 
ದೇವ ಅವರ “ಮಾತಾಡುವ ಮರ' ಸಂಕಲನದ ಕಾವ್ಯಭಾಷೆಯೇ ಹೊಸತು. ಪಂಪ ಹೇಳಲು 
ತೊಡಗಿದ ಕಥನಕ್ರಮ, ಅಲ್ಲಮನ ತಂತ್ರಗಾರಿಕೆ, ಕುವೆಂಪು ಹೊಸಗನ್ನಡದಲ್ಲಿ ರಚಿಸಿದ 
ಕವಿತೆಗಳು, ಪು.ತಿ.ನ. ಕಟ್ಟಿದ ಕಥನಕಾವ್ಯ, ಬೇಂದ್ರೆ ಆಡುಮಾತಿನಲ್ಲಿ ಬರೆದ ಕವಿತೆಗಳು 
ಎಲ್ಲವೂ ಮಿಳಿತಗೊಂಡು, ಭಾಷೆ, ಪ್ರತಿಮೆಯ ಬಳಕೆ- ಹೀಗೆ ಕಾವ್ಯಭಾಷೆಯೇ ಹೊಸತು. 
“ಇಂದ್ರಪ್ರಸ್ಥ” ಕವಿತೆಯಲ್ಲೇ ಇದು ಪ್ರಾರಂಭವಾಗಿದ್ದು “ಮಾತಾಡುವ ಮರ'ದಲ್ಲಿ ಮುಗಿಲು 
ಮುಟ್ಟಿದೆ. 

“ಮಾತಾಡುವ ಮರ' ಕವಿತೆಯಲ್ಲಿ ಕಥನಕ್ರಮ ವಾಸ್ತವಗಳನ್ನು ಮೀರಿ ದೃಶ್ಯಪಲ್ಲಟಗಳನ್ನು 
ಮಾಡುತ್ತಲೂ ನಮ್ಮ ಸದ್ಯದ ಅವನತಿಯನ್ನೂ, ಮುಂದೆ ಒಳಿತಾಗಲೆಂಬ ಪ್ರಾರ್ಥನೆಯನ್ನೂ, 
ಹಾಗೂ ನಮ್ಮನ್ನು ನಾವು ಕಂಡುಕೊಳ್ಳುವ ಆತ್ಮ ಶೋಧನಾ ವಿಚಾರಗಳನ್ನೂ, ಎದುರಿಸುತ್ತಿರುವ 
ಸಮಸ್ಯೆಗಳನ್ನೂ ಮುಖಾಮುಖಿಯಾಗಿಸುವ ಪರಿ ಮನಮುಟ್ಟುತ್ತವೆ. ದೃಶ್ಯಪಲ್ಲಟದ ಜೊತೆಗೆ 
ಕಾಲಪಲ್ಲಟವೂ ಆಗುತ್ತ ಬೇರೆ ಬೇರೆ ಕವಿತೆಗಳು ಬಂದು ಸೇರುತ್ತ, ಸದ್ಯ hd ಎದುರಿಸುತ್ತಿರುವ 
ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಮುಖಾಮುಖಿಯಾಗಿಸುತ್ತದೆ. 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೧೭ 


ಬ್ರಿಟಿಷರನ್ನು ಓಡಿಸಿ ಸ್ವಾತಂತ್ರ್ಯ ಪಡೆದು ರಾಜತ್ವ ಹೋಗಿ ಪ್ರಜಾಪ್ರಭುತ್ವ ಬಂದ ಮೇಲೆ 
ಅರಸುಕುಮಾರರು ವ್ಯವಹಾರದಲ್ಲಿ ಪಾಪರ್‌ ಆಗ್ತಾರೆ. ಇದನ್ನು ಕವಿ ವಿವರಿಸುವುದು ಹೀಗೆ: 
ಚಿನ್ನ ಮಾರಿ / ಹುಲಿಯ ಚರ್ಮ ಜಿಂಕೆಕೊಂಬು ಆನೆಕಾಲು ದಂತ ಚೂರಿ / ಖಡ್ಡ ಕೋವಿ 
ಕೂಡ ಮುಗಿದು ಪಾತ್ರೆ ಪಡಗ ಮಂಚ ಕುರ್ಚಿ / ಮಾರಾಟ ಮಾಡಿ ಹಾಗೂ ಹೀಗೂ ಜೀವನ 
ನಡೆಸ್ತಾ ಮನೇಲಿ ಯಾರು? / ಮುದುಕಿ ರಾಣಿ 

ಈ ಮೇಲಿನ ಸಾಲುಗಳಲ್ಲಿ ಕಾಣುವ ವಸ್ತುಗಳೆಲ್ಲವೂ ನಾವು ಈಗ ಬದುಕುತ್ತಿ ರುವ 
ಸಂದರ್ಭದಲ್ಲಿ ಕೆಲವರು ಅಕ್ರಮ ಬಳಕೆ ಮಾಡಿ ಸಮಾಜಘಾತಕರಾಗಲು ಕಾರಣಗಳಾಗಿವೆ. 
ಈ ವಸ್ತುಗಳು ಸಂಜಯ ದತ್ತನನ್ನೋ, ವೀರಪ್ಪನ್‌ನನ್ನೋ ಮತ್ತು ಅದೆಷ್ಟು ಕಳ್ಳಕಾಕರನ್ನೋ 
ನೆನಪಿಸುತ್ತವೆ. 

ಒಂದು ಕಾಲಕ್ಕೆ ವೈಭವದ ಸಂಕೇತವಾಗಿದ್ದ ಈ ವಸ್ತುಗಳು ಪ್ರಜಾಪ್ರಭುತ್ವದಲ್ಲಿ 
ಮರುಹುಟ್ಟಾಗಿ ಶ್ರೀಮಂತರು ಬಳಸುವ ವಸ್ತುಗಳಾಗಿ, ಅಕ್ರಮ ವ್ಯವಹಾರಕ್ಕೆ, ಪ್ರಾಕೃತಿಕ 
ಕೊಂಡಿಗಳ ವಿನಾಶಕ್ಕೆ ಕಾರಣಗಳಾಗಿದ್ದನ್ನು ಕಾಣುತ್ತೇವೆ. 

ಈ ಅರಸುಮಕ್ಕಳಲ್ಲಿ ಒಬ್ಬ ವಿದೇಶಕ್ಕೆ ಹೋಗ್ತಾನೆ; ಈ ನಾಡಿನ ನೆನಪೇ :ಬೇಡ 
ಅಂತ! ವಿದೇಶಕ್ಕೆ ಹೋದವನು ವಿದೇಶೀ ಮಹಿಳೆಯನ್ನೇ ಮದುವೆ ಆಗಿ ಬದುಕುತ್ತಿದ್ದಾನೆ. 
ಆದರೆ ಆತ ಮನೆಯೊಳಗೆ ಮಾಡುವುದೇನು? ರಾಜನ ವೇಷ ಹಾಕಿ "ಭುಜಬಲ ಚಕ್ರವರ್ತಿ! 
ದಿಗಂತ ವಿಶ್ರಾಂತ ಕೀರ್ತಿಧ್ವಜ' ಮುಂತಾದ ಬಿರುದು ಬಾವಲಿಗಳನ್ನುಳ್ಳ ಟೇಪನ್ನು ಹಾಕಿ 
ಕೇಳುತ್ತ ರಾಜ ದರ್ಬಾರನ್ನು ಆನಂದಿಸುತ್ತಾನೆ. ಈ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಅಲ್ಲಿಗೆ 
ಬಂದ ಅವನ ಹೆಂಡತಿ, ಗಂಡನ ಈ ಅವಸ್ಥೆಯನ್ನು ನೋಡಿ, “ಯು. ಶುಡ್‌. ಕನ್ಸಲ್ಟ್‌ ಎ 
ಸೈಕಿಯಾಟ್ರಿಸ್ಟ್‌ -ಇಮ್ಮಿಡಿಯಟ್ಟಿ' -ಎನ್ನುತ್ತಾಳೆ. "ಸುಮ್ಮನೇ ತಮಾಷೆಗೆ ಹಾಕಿದ್ದಲ್ಟೋ' 
ಎಂದು ಇವನೆಂದರೆ, ಅವಳು ಮನದಲ್ಲೇ ಅಂದುಕೊಳ್ಳುವ ಪರಿಯನ್ನು ಕವಿಯ ಸಾಲುಗಳಲ್ಲಿ 
ನೋಡಿ : “ಭೂತಕಾಲದ ನೆನಪನ್ನು ಇಂದಿನ ಕಲೆ ಮಾಡುವ ಈ ಥರ`ಕಲೆಯ / ವಾಸ್ತವದ 
ಮಧ್ಯೆ ಭ್ರಮಾಲೋಕ ಸೃಷ್ಟಿಸುವ ಈ ಥರದ ವೇಷ / ಮುಂದುವರಿಸಿಕೊಂಡು ಹೋಗಲು 
ಅನುವು ಮಾಡಿಕೊಟ್ಟು / ನಿತ್ಯದ ಯಾಂತ್ರಿಕ ಜೀವನಕ್ಕೊಂದು ರಂಗು ತಂದು / ಗಂಡನ 
ಸ್ಪಿಟ್ಟಿಗೊಂದು ಯುನಿಟಿ ತರುವ ' ಈ ಕೆಲಸ / ಒಳ್ಳೇದೇ .ಅಲ್ಲವೇ...'. ಈ ಚಿತ್ರಣ 
ಮೇಲುನೋಟಕ್ಕೆ ತಮಾಷೆ ಅನಿಸಿದರೂ ಆರಸುಮಗನ ಮನದೊಳಗಿನ ನೋವು, ಆಸೆ, 
ಆಕಾಂಕ್ಷೆಗಳು ಕಾಣುತ್ತವೆ. ಇದಕ್ಕೆ ವಿದೇಶೀ ಮಹಿಳೆಯೊಬ್ಬಳ ಸಾಂತ್ವನ ವಿಷಾದವನ್ನೂ 
ವಂಗ್ಯವನ್ನೂ ಕಾಣಿಸುತ್ತವೆ. 

ಚಲನಚಿತ್ರವೆಂಬುದು ನಮ್ಮೆಲ್ಲರಲ್ಲಿ ಬಣ್ಣದ ಭ್ರಮಾಲೋಕವನ್ನು : ಸೃಷ್ಟಿಸಿ 
ಬೆರಗುಗೊಳಿಸಿದೆ. ಸತ್ಯಗಳನ್ನು ಮರೆಮಾಚಿ, ಸುಳ್ಳಿನ ರೋಚಕತೆಗಳನ್ನು ಕಟ್ಟಿಕೊಡುತ್ತ ಕೆಲವು 
ಯುವಕ, ಯುವತಿಯರನ್ನು ಸೆಳೆದು, ಬಹುತೇಕರನ್ನು ತಿಂದು ಮುಗಿಸಿದೆ. ಪ್ರತಿಭೆಗಿಂತ 
ಗುಲಾಮಗಿರಿಗೇ ಮಣೆ ಹಾಸಿದ ಈ ಲೋಕ ಯಥೇಚ್ಛವಾಗಿ ತಲೆಹಿಡುಕರನ್ನು ಸೃಷ್ಟಿ ಮಾಡಿದೆ. ' 
ಎಲ್ಲವುದರ ಮಾರಾಟ ಕೇಂದ್ರವಾಗಿದೆ. ಸ್ವಾತಂತ್ರ್ಯಾನಂತರ ಅರಸುಮಕ್ಕಳು ಇಷ್ಟೊಂದು | 


ಕ ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ ' 


| 


ಕ 


ಸಳತವುಳ್ಳ ಈ ಕ್ಷೇತ್ರಕ್ಕೆ ಕಾಲಿಟ್ಟು ಬರಬಾದಾಗಿದ್ದಾರೆ. “ಮಾತಾಡುವ ಮರ' ಕವಿತೆಯಲ್ಲಿ 
ಅರಸನ ಮತ್ತೂಬ್ಬ ಮಗ ಈ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತನಾಗಿ ಮುಂಬಯಿಯಲ್ಲಿದ್ದಾನೆ. 
ಪಾಲಿಗೆ ಬಂದ ಅರಮನೆ ಮಾರಿದ್ದಾನೆ. 

ಸಿನಿಮಾದಲ್ಲಿ ಎಕ್ಸ್‌ಟ್ರಾ ಆಗಿ, ಟೀವಿಯಲ್ಲಿ ಯಾವ್ದಾದ್ರೂ ರೋಲು ಸಿಗದೆ ಏನು 
ಅಂತಂದ್ಕೊಂಡು ಗತ್ತಿನಿಂದ ಹೋಗಿ ಕೇಳಿ, ಆಲ್ಬಮ್ಮು, ಕೆಸೆಟ್ಟು ಕೊಡಲೇ ಅಂತ 
ಪ್ರಡ್ಕೂಸರ್‌ಗಳ ಹತ್ರ ಹೇಳ್ತಿದಾನೆ. ಈ ಅರಸುಕುಮಾರ ಮೂರನೇ ಉಪ್ಪರಿಗೆಯ ಸಣ್ಣದೊಂದು 
ಕಿಟಕಿ: ಇದ್ದ ತನ್ನ ಕೋಣೆಯಲ್ಲಿ (ದೊಡ್ಡ ಹಜಾರ, ವಿಶಾಲ ಕೋಣೆಗಳು ಇರುವಂತಹ 
ಅರಮನೆಯಲ್ಲಿರಬೇಕಾದವನು) “ಒಣಗಿದ ವಸ್ತರ ಜಾಲಾಮಾಲಾ/ಪೇಪರು ಬಿದ್ದಿದೆ ಅಲ್ಲೀ 
ಇಲ್ಲಿ" -ಹೀಗೆ ಅಸ್ತವ್ಯಸ್ತವಾದ ತನ್ನ ಕೋಣೆಯಲ್ಲಿ "ನಲ್ಲಿಯ ಮೇಲೆ/ಜಿರಲೆ ಒಂದು 
ಸರಸರ ಓಡಿ. ಹೋಗಿದ್ದನ್ನು ಕಂಡು ಎದ್ದು/ಪೇಪರು ಗದೆಯ ಮಾಡಿ ಪೆಟ್ಟು ಬೀಳುವಂತೆ 
ಎತ್ತಿ ಹೊಡೆದು/ತಪ್ಪಿಸಿಕೊಂಡು ಸಂದಿಯಲ್ಲಿ ನುಸುಳಿದ್ದನ್ನು ಕಂಡು, ಕಾದು' -ಹೀಗೆ ಸಣ್ಣ 
ಸಣ್ಣ ವಿವರಗಳನ್ನೂ ಕಾಣಿಸುತ್ತಾರೆ. ಬಹುಶಃ ಎಲ್ಲಾ ಮನುಷ್ಯರ ಬದುಕಿನಲ್ಲೂ ಜಿರಲೆ, 
ಇಲ್ಲಿ ನೊಣ, ನುಸಿಗಳು ಈ ರೀತಿ ಕಾಡಿರಬಹುದೇನೋ. ಇವುಗಳ ಕಾಟನಿವಾರಣೆಗಾಗಿ 
ಪಟ್ಟಿರಬಹುದಾದ ಪಡಿಪಾಟಲು. ಹೇಳಿಕೊಳ್ಳಲು. ನಾಚಿಕೆ ಪಟ್ಟಿರಬಹುದೇನೋ! ಇಡೀ 
ಕಾವ್ಯದಲ್ಲಿ ದೇವ ಅವರು ಇಂತಹ ಸೂಕ್ಷ್ಮ ವಿವರಗಳನ್ನು ಆಡುಮಾತಿನಲ್ಲಿ ಪರಿಣಾಮಕಾರಿಯಾಗಿ 
ಹೇಳಿದ್ದಾರೆ : “ತರಕಾರಿಗವಳು ಚೀಲ ಹಿಡಿದು/ಎಣ್ಣೆಗವನು ಕ್ಯಾನು ಹಿಡಿದು” ಎಂಬ ಸಾಲುಗಳು 
೫ ನೇ ಭಾಗದಲ್ಲಿ ಬರುತ್ತವೆ. ಆರ್ಥಿಕ ಬಡತನದ ಬದುಕನ್ನು ಹೇಳಲು ಈ ಎರಡು ಸಾಲುಗಳು 
ಹೇಗೆ ತುಡಿಯುತ್ತಿವೆ ಎಂಬುದನ್ನು ಗಮನಿಸಿ. 
ನೀರಿಗಾಗಿ ಪ್ರಾರ್ಥನೆ : ಕೊನೆಗೂ ಜಿರಲೆಯನ್ನು ಹೊಡೆದ ಅರಸುಕುಮಾರ (ಯುದ್ದದಲ್ಲಿ 
ಶತ್ರುಗಳನ್ನು ಹೊಡೆಯಬೇಕಾದವನು) “ಅಂತೂ ಸತ್ತು ಚಿತ್ತು ಗೆದ್ದೆ ಮೀಯಬೇಕು ನೀರು 
ಬರಲಿ'. ಎಂದು ಒಂಭತ್ತು ಸಾಲುಗಳಲ್ಲಿ “ನೀರು ಬರಲಿ ನೀರು ಬರಲಿ' ಎಂದು 
ಪ್ರಾರ್ಥಿಸುತ್ತಾನೆ. ಇಳಿದು ಬಾ.ತಾಯೀ- ಬೇಂದ್ರೆಯವರ ಗಂಗಾವತರಣ ಪದ್ಯ ನೆನಪಾಗುತ್ತದೆ. 
ಶಿವನ ಜಡೆಯಿಂದ ಬರಬೇಕಾದ ನೀರು ಇಲ್ಲಿ ನಲ್ಲಿಯಿಂದ ಬರಬೇಕಾಗಿದೆ. ನಗರದ ನೀರಿನ 
ಸಮಸ್ಯೆ ತಾನೇ ತಾನಾಗಿ ನೆನಪಿಗೆ ಬರುತ್ತದೆ. ಈ ಪದ್ಯದಲ್ಲಿ ಅಥವಾ ಬೇಂದ್ರೆ ಪದ್ಮದಲ್ಲಿ 
ನೀರು ಭೌತಿಕವಾದ ನೀರು ಮಾತ್ರವಲ್ಲದೆ ಜ್ಞಾನ ಎಂಬುದಾಗಿಯೂ ಬಳಕೆಯಾಗಿದೆ. 
“ಮಾತಾಡುವಮರ'ದಲ್ಲಿ ಅವನತಿಯಿಂದ ಉನ್ನತಿಗಾಗಿ ಈ ನೀರಿನ ಪ್ರಾರ್ಥನೆ ಕಂಡುಬರುತ್ತದೆ. 

"ಇಂದ್ರಪ್ರಸ್ಥ' ಪದ್ಮದಲ್ಲೂ ಭಾಗ ೫ ರಲ್ಲೂ ನಲ್ಲಿ ನೀರಿಗಾಗಿ ಬೀದಿ ಬೀದಿ ಅಲೆಯುವ 
ಚಿತ್ರಣವೊಂದನ್ನು ನೀಡುತ್ತಾರೆ. ನಗರ ಜೀವನದ ನೀರಿನ ಬವಣೆಯ ಚಿತ್ರಣ ನೀಡುತ್ತಲೇ 
ಈ ನೀರು, ಜ್ಞಾನ, ಸಮೃದ್ಧಿಯ ಸಂಕೇತವಾಗಿ ರಾಮಚಂದ್ರ ದೇವ ಅವರ ಕಾವ್ಯದಲ್ಲಿ 
ಕಂಡುಬರುತ್ತದೆ. 
ಕಳ್ಳ ಮತ್ತು ಆತ್ಮಶೋಧನೆ : ಕಳ್ಳ ಮನೆಯೊಳಗೆ ಬಂದು ಅಡಗಿದ್ದು ಕಾಣದೆ ಫಕ್ಕನೆ 
ಬಂದ, ಫಕ್ಕನೆ ಹೋದ, ದೇವರೇ ಇರಬೇಕು ಎಂದು ಬಾಬಾರ ಭಜನೆ ಪ್ರಾರಂಭಿಸಿ ರಾತ್ರಿ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೧೮ 


ಕಳೆಯುತ್ತಿದ್ದಾಗ ಚಿನ್ನ ಬೆಳ್ಳಿ ಹಣ ದೋಚಿ ಪರಾರಿಯಾದವನು ಹುಡುಗಿಯರ ನೃತ್ಕಾಗಾರ 


ಪ್ರಾರಂಭಿಸಿದ ಕತೆಯು ಸಮಾಜದಲ್ಲಿ ಎಲ್ಲೆಲ್ಲೂ ಕಳ್ಳರನ್ನು ಕಾಣಿಸುತ್ತ ಆತ್ಮಶೋಧನೆಯ 
ಹಂತಕ್ಕೆ ಬಂದು ನಿಲ್ಲುತ್ತದೆ. ಇಲ್ಲಿ ಗಮನಾರ್ಹವಾದ ಭಾಗಗಳನ್ನು ಗಮನಿಸಿ : 
"ಸಾರ್‌ ಸಾರ್‌ ಕಳ್ಳನನ್ನು ಹಿಡಿಯೋದು ಹೇಗೆ ಸಾರ್‌ / ಜಂಟಲ್‌ಮನ್‌ ಕಳ್ಳನೋ ಕಳ್ಳನೇ 
ಜಂಟಲ್‌ಮನ್ನೋ / ನನ್ನ ನಾ ಹಿಡಿಯೋದು ಹೇಗೆ ಸಾರ್‌ ಹೇಗೆ ಸಾರ್‌” 
"ಜಡ್ಡು ಯಾರು ಕಳ್ಳ ಯಾರು / ಮುಗ್ಧ ಯಾರು ಪಾಪಿ ಯಾರು / ಮುಖಿ ಎಲ್ಲಿ ಮುಖವಾಡ 
ಎಲ್ಲಿ / ವೇಷ ಹಾಗೂ ಒಳಗಿನ ಬತ್ತಲೆ' -ಒಂದು ಹಂತದಲ್ಲಿ ಇದೇ ಕವಿತೆಯ ಉತ್ತುಂಗ 
ಶಿಖರ ಅನಿಸುತ್ತದೆ. ಆದರೆ ಮಾತಾಡುವ ಮರದ ಕತೆಯು ಮುಂದೆ ಬರುತ್ತದೆ. ಬಲಶಾಲಿ 
ಯೋಧನೊಬ್ಬ ಐದಾರು ಜನರ ಗುಂಪು ಕಟ್ಟುತ್ತಾನೆ. ಕಾಡಿನಲ್ಲಿ ಬೇಟೆ ಆಡಿದ ಆತ, ಅರಮನೆ 
ಕಟ್ಟಿ ವೈರಿಯನ್ನು ಎಳೆತಂದು ನೊಗಕ್ಕೆ ಕಟ್ಟಿ ರಾಜ್ಯ ಕಟ್ಟುತ್ತಾನೆ. ಮಕ್ಕಳು ಹುಟ್ಟಲು ತೊಟ್ಟಿಲು 
ಕಟ್ಟಿದ ಎಂಬುದು ಇಲ್ಲಿ ಗಮನಿಸಬೇಕಾದ ಸಾಲು. ಮುಂದೆ ಜೇಹಾದಿಯ ಪ್ರಸಂಗದಲ್ಲಿ 
ಎರಡು ವರ್ಷದ ಹಸುಳೆಯ ರುಂಡ ಕತ್ತರಿಸಿ ಬೆಂಕಿಗೆ ಹಾಕಬೇಕು ಅಂದುಕೊಂಡಿದ್ದಾಗ 
ಕಾರ್ತೀಕ ಮಗುವನ್ನು ಉಳಿಸಬೇಕು ಎಂಬ ಆಸೆಯಿಂದ ಶ್ಮಶಾನ ದಾಟಿ ಓಡುತ್ತಾ, ನಗರ 
ಪ್ರವೇಶಿಸಿ ಓಡುತ್ತಾ, ತಿರುಗುತ್ತ ತಿರುಗುತ್ತ ತಿರುಗುತ್ತಲೇ ಇರುವ ರಸ್ತೆಗಳಲ್ಲಿ ಓಡುತ್ತಾ 
ಹೋಗುವ ದೃಶ್ಯ ಕಂಡುಬರುತ್ತದೆ. ಆಗ ಮಕ್ಕಳು ಹುಟ್ಟಲು ತೊಟ್ಟಿಲು ಕಟ್ಟಿದ ಎಂಬ 
ಸಾಲಿನ ಶಕ್ತಿ ಇಮ್ಮಡಿಸಿಕೊಳ್ಳುತ್ತದೆ. ಮೇಲುನೋಟಕ್ಕೆ ಬಂಧವಿಲ್ಲದಂತೆ ಕಂಡರೂ “ಮಾತಾಡುವ 
ಮರ' ಕವಿತೆ ಒಳಗೊಳಗೆ ಬಂಧ ಹೊಂದಿದೆ. ಒಂದಕ್ಕೊಂದು ಸಂಬಂಧಗಳು ಉಂಟಾಗುತ್ತಾ 
ಕವಿತೆ ನಮ್ಮೊಳಗೆ ಬೆಳೆದು ನಿಲ್ಲುತ್ತದೆ. 
ಮಾತಾಡುವ ಮರ : ಯಾವುದೇ ಭಾಷೆಯಲ್ಲಿ ಮಾತಾಡಿಸಿದರೂ, ಹಿಂದೆ ನಡೆದಿದ್ದೆಲ್ಲವನ್ನೂ 
ಹೇಳುವ ಹಿಂದಿನವರು ತಿಳಿದಿದ್ದನ್ನು, ಬರೆದಿಟ್ಟಿದ್ದನ್ನು, ಯೋಚಿಸಿದ್ದನ್ನು, ಯೋಚನೆಗೆ 
ಬಾರದೆ ಮನಸ್ಸಿನೊಳಗೇ ಇದ್ದಿದ್ದನ್ನೂ ತಿಳಿಸುವ ಮಾತಾಡುವ ಮರ ಈ ಕಾಡಲ್ಲಿದೆ. ಇದರ 
ಎದುರು ನಿಂತರೆ ಇದರ ಶಕ್ತಿ ನಿಂದಾದೀತು, ಬಳಿಕ ಯಾರೂ ಗೆಲ್ಲಲಾರದ ಶಕ್ತಿ ನಿನಗೆ 
ಬರುವುದು ಎಂಬುದು ನಂಬಿಕೆ. ಕಾಡೆಂದರೆ ಸಂಪಕ್ತಿನ ಗಣಿ. ಸಂಪತ್ತಿನಿಂದಲೇ ಶಕ್ತಿ. ಈ 
ಶಕ್ತಿ ಸಂಪಾದನೆಗಾಗಿ ಒಟ್ಟಾರೆ ಸಂಪತ್ತನ್ನು ನಾಶ ಮಾಡುವ ಹುಚ್ಚು ಕೆಲಸವೊಂದನ್ನು ಈ 
ಕವಿತೆ ಕಾಣಿಸುತ್ತದೆ. ಮಾತಾಡುವ ಮರ ಯಾವುದೆಂದು ತಿಳಿಯಲು ಇಡೀ ಕಾಡು ಕಡಿಯುತ್ತಾನೆ 
ಇಲ್ಲಿನ ನಾಯಕ. ಇದರಿಂದ ಕಾಡಲ್ಲಿರಬೇಕಾದ ಹಕ್ಕಿಗಳು, ಪ್ರಾಣಿಗಳು, ಮುಂಗಸಿ, ಚೇಳುಗಳು, 
ಚಿಂಪಾಂಜಿ, ಕೋತಿಗಳು ನಗರಕ್ಕೆ ಬಂದಿವೆ ಎಂಬ ಅಸಹಜ ಸಂಗತಿಯನ್ನು ಕಾಣುತ್ತೇವೆ. 
ಈ ಪ್ರಸಂಗದಿಂದ ಬಾಳೆಗೊನೆಯ ಬಗೆಗೆ ಬಾಲ್ಕದಲ್ಲಿ ಕೇಳಿದ ಮತ್ತೊಂದು ಮಾತು 
ನೆನಪಾಗುತ್ತದೆ. ನಮ್ಮಲ್ಲಿ ಮಿಟ್ಟಬಾಳೆ ಎಂಬ ಜಾತಿಯೊಂದಿದೆ. ಈ ಬಾಳೆಗೊನೆಯಲ್ಲಿ 
ಒಂದು ಹಣ್ಣಿನಲ್ಲಿ ಅಮೃತ ಇರುತ್ತಂತೆ ಎಂದು ಒಬ್ಬ ಸ್ನೇಹಿತ ಹೇಳಿದ. ಆ ಹಣ್ಣು ಪತ್ತೆ 
ಮಾಡುವುದು ಹೇಗೆ? ಆಹಾ! ಅಮೃತ ಅಂದರೆ ಸುಖವೆಂಬುದು ಆಗಿನ ಕಲ್ಪನೆ. ಸಮುದ್ರಮಥನ 
ನಡೆಯಿತು. ದೇವತೆಗಳಿಗೆ ಅಮೃತ ಸಿಕ್ಕಿತು ಎಂಬ ಕತೆಗಳು ಆಗಲೇ ಹಿರಿಯರಿಂದ ತಿಳಿದಿತ್ತು. 


೯ 
ಹಾಕ್‌ ಗ 


ಜನೆವರಿ + ಫೆಬ್ರವರಿ ೨೦೦೬ ಸಂಕಲನ-೨೫ 


ನಾನು ಹಾಗಾಗಬೇಕು ಹೀಗಾಗಬೇಕು ಚೆನ್ನಾಗಿರಬೇಕು ಮುಂತಾಗಿ ಕಲ್ಪಿಸಿಕೊಳ್ಳುವುದಿಲ್ಲವೇ? 
ಅಮೃತ ಕುಡಿದರೆ" ರೋಗ ರುಜನಾದಿಗಳಿಲ್ಲದೆ ಆರಾಮವಾಗಿರಬಹುದು ಎಂಬ ಕನಸು 
ಕುಣಿಯುವುದಿಲ್ಲವೇ? ಬಾಳೆಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ರುಚಿಯೂ ಹೌದು. 
ಬಾಳೆಹಣ್ಣು ತಿನ್ನದ: ಮಗುವಿಗೆ -ಬುದ್ಧಿವಂತ ಪೋಷಕರು ಕಟ್ಟಿದ ಕತೆಯಿರಬಹುದು. 
ಅಮೃತವಿರುವ ಹಣ್ಣೊಂದು ಬಾಳೆಗೊನೆಯಲ್ಲಿ ಇದೆಯೆಂದಾದರೆ ಗೊನೆಯ ಎಲ್ಲಾ ಹಣ್ಣನ್ನೂ 
ನಾನೇ ತಿಂದರೆ ಅಮೃತವು ನನಗೆ ದಕ್ಕಿತು ಎಂದಾಗಲಿಲ್ಲವೇ? ಈ ಆಸೆಯಿಂದಲಾದರೂ 
ಹಣ್ಣು ತಿನ್ನುತ್ತಾರೆ: ಎಲ್ಲಾ ಹಣ್ಣೂ ಅಮೃತವೇ. ಒಟ್ಟಾರೆಯಾಗಿ ಈ ರೀತಿ ಕತೆ ಕಟ್ಟುವ 
ಆಶಯ ಎಲ್ಲರೂ ಹಣ್ಣು ತಿನ್ನಲಿ, ಸುಖವಾಗಿರಲಿ ಎಂದಿರಬೇಕಲ್ಲವೇ? 

ಮಾತಾಡುವ ಮರದ ಕತೆಯೂ ಹೀಗೇ ಅಂದುಕೊಳ್ಳುತ್ತೇನೆ. ಮರ ಎಂಬುದೇ ಪ್ರಕೃತಿಯ 
ಅದ್ಭುತ ಕೊಡುಗೆ. ನಮ್ಮ ಜೀವನಕ್ಕೆ ಸಕಲ ರೀತಿಯಲ್ಲಿ ಸಹಕರಿಸುವ ಎಲ್ಲಾ ಮರಗಳೂ 
ನಮ್ಮೊಡನೆ ಮಾತಾಡುತ್ತವೆ. ಕೇಳುವ: ಕಿವಿ ನಮಗಿರಬೇಕು. ಅಸಂಖ್ಯ ಮರಗಳ ನಡುವೆ 
ಮಾತಾಡುವ ಮರ ಒಂದು. ಶಕ್ತಿ ಎಂದಾದರೆ ಅಮೃತವಿರುವ ಬಾಳೆಗೊನೆಯಂತೆ ಎಲ್ಲಾ 
ಮರಗಳೂ ಶಕ್ತಿಯಲ್ಲವೇ? ಎಲ್ಲಾ ಮರಗಳನ್ನೂ ಉಳಿಸಿಕೊಂಡಾಗ ಮರಗಳ ಮಾತು ಕೇಳುತ್ತವೆ. 

ದಿನಕ್ಕೊಂದು: ಬಂಗಾರದ ಮೊಟ್ಟೆ ಇಡುವ ಕೋಳಿಯ ಕತೆಯಿಲ್ಲವೇ? ನನ್ನ ಕೋಳಿ 
ಬಂಗಾರದ ಮೊಟ್ಟೆ ಇಡಲಿ ಎಂದು ವರ ಕೇಳಿದಾಗ ದೇವರು ತಥಾಸ್ತು ಎಂದ. ಬಂಗಾರದ 
ಮೊಟ್ಟೆ ಇಡತೊಡಗಿದಾಗ ದಿನಕ್ಕೊಂದೇ ಮೊಟ್ಟೆಯೇ ಎಂದು ಕರುಬಿದ. ಕೋಳಿಯನ್ನು 
ಕೊಯ್ದರೆ ಎಲ್ಲಾ ಮೊಟ್ಟೆಗಳೂ ಒಮ್ಮೆಗೇ ಸಿಗುತ್ತವೆ ಎಂದು ದುರಾಸೆಪಟ್ಟ, ಕೋಳಿ ಕೊಯ್ದ. 
ದಿನಕ್ಕೆ ಸಿಗುವ ಒಂದೊಂದು ಮೊಟ್ಟೆಯನ್ನೂ ಕಳೆದುಕೊಂಡ. ಈ ಕತೆಯ ಹಿಂದೆ ಮತ್ತೊಂದು 
ಒಳನೋಟವಿದೆ. ಮರಿಯಾಗುವ ಮೊಟ್ಟೆ ಬದಲು ಬಂಗಾರದ ಮೊಟ್ಟೆ ಇಡಬೇಕು ಎಂಬುದೇ 
ಅಸಹಜ ಬೇಡಿಕೆ. ಮೊಟ್ಟೆ ಮರಿಯಾಗಿ ಸಂತತಿ ಬೆಳೆದರೆ. ಕೋಳಿಗಳ ಸಂಖ್ಯೆ ಹೆಚ್ಚಾಗಿ ಆತನ 
ವರಮಾನವೂ ಹೆಚ್ಚಾಗಿ ಬಂಗಾರ ಸಿಕ್ಕಂತೆ. ಆಗಲಿಲ್ಲವೇ? ಕೋಳಿಯಿಂದ ಸಂಪತ್ತು ಬೆಳೆಯುವುದೇ 
ಬಂಗಾರ. ನೇರ ಬಂಗಾರದ ಮೊಟ್ಟೆ ಎಂಬುದೇ ಅಸಹಜ. 

ಮರವೇ ಸಂಪತ್ತು, ಶಕ್ತಿ ಎಂದು ಅರಿಯದೇ ಮಾತಾಡುವ ಮರಕ್ಕಾಗಿ ಕಾಡು ಕಡಿದು 
ವಿನಾಶದ ಕಡೆಗೆ ಸಾಗುವ ಈ ದಾರಿಯಲ್ಲಿ ಜೀವ ಜೀವನ, ಜೀವವಿಜ್ಞಾನವನ್ನು ಮರೆತಿರುವ 
ಅಪಾಯವಿದೆ. 

ರಿಸಾರ್ಟಿನ ವಿಷಯ ಹೇಳಿ ಪ್ರಾರಂಭವಾದ ಕವಿತೆಯಲ್ಲಿ ಈ ರೀತಿಯ ಚಿತ್ರಣಗಳನ್ನು 
ಕಾಣುತ್ತ ನಡುವೆ ರಿಸಾರ್ಟಿನ ಉದ್ಭಾಟನೆಗೆ ಬಂದ ಸಮಾಜದ್ರೋಹಿಗಳ ಪಟ್ಟಿಯೊಂದನ್ನು 
ಕವಿ ಕೊಡುತ್ತಾರೆ. ಇವತ್ತಿನ ಆಡಳಿತ ಸ್ಥಿತಿಯನ್ನು ವ್ಯಂಗ್ಯವಾಗಿ ಕಾಣಿಸುತ್ತಾರೆ. 
ಅನೈತಿಕತೆ ಮತ್ತು ಧರ್ಮದ ಅಮಲು : ೮ ನೇ ಭಾಗದಲ್ಲಿ ಕಾಣುವ ಪರಿಕಲ ರಾಜನ 
ಕತೆ ಗಮನಾರ್ಹವಾದದ್ದು. ಮಗಳನ್ನೇ ಮದುವೆಯಾಗಿ ಮಗನನ್ನು ಪಡೆದವ ಈ ರಾಜ. ಮಗಳನ್ನು 
ಮದುವೆ ಆಗುವಾಗ ದೇವತಾ ಸ್ತ್ರೀ ಎಂದು ಸುಳ್ಳುಕಾವ್ಯ ಬರೆಸುವ ಹುಟ್ಟು ಸಾಹಸಿಗ! ಈ ಮಗ 
ತನ್ನ ತಂದೆ ಯಾರು ಎಂದು ಅಮ್ಮನನ್ನು ಕೇಳಿದಾಗ, "ನಿನ್ನ ಅಪ್ಪನೇ ನನ್ನ ಅಪ್ಪ'"; 
ಅನ್ನುತ್ತಾಳೆ. ಯಾಕೆ ಇದಕ್ಕೆ ಒಪ್ಪಿಕೊಂಡೆ ಎಂದು ತಾಯಿಯನ್ನು ಮಗ ದೂರಿದಾಗ- “ನನ್ನ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೨೧ 


ಅತ್ಮವನ್ನೇ ನನ್ನೆದುರು ಬಿಚ್ಚಿ ಇಟ್ಟಿದ್ದೀ. / ಆದರೆ ನನ್ನ ಬಗ್ಗೆ ಬೇಸರಿಸಬೇಡ ಮಗೂ-/ 
ನಾನು ಆ ಸಂದರ್ಭದಲ್ಲಿ ಬೇರೇನು ಮಾಡಬಹುದಾಗಿತ್ತು 9 -ಹೀಗೆ ತನ್ನ ಅಸಹಾಯಕತೆ 
ಹೇಳುತ್ತಾಳೆ. ಅನೈತಿಕತೆ ಮತ್ತು ಗಂಡಿನ ಸರ್ವಾಧಿಕಾರ ಎರಡೂ ಹೀಗೆ ಚಿತ್ರಣಗೊಳ್ಳುತ್ತವೆ. 
ಹೀಗೆ ಆಡಳಿತ, ಸಮಾಜ, ದಾಂಪತ್ಯ ಎಲ್ಲಾ ಕುಲಗೆಟ್ಟು ಹುಟ್ಟಿದ ಮಗ ಕಾರ್ತಿಕನಿಗೆ 
ಬ್ಬ ಜೇಹಾದಿ ಎದುರಾಗುತ್ತಾನೆ. ಇಡೀ ಜಗತ್ತು ಒಂದೇ ಧರ್ಮದ ಕೆಳಗೆ ಬರಬೇಕೆಂದು, 
ಒಬ್ಬ ಪರಮಾತ್ಮ ನೇ ಸೃಷ್ಟಿಕರ್ತನೆಂದು ಒಪ್ಪಬೇಕೆಂದು ಬಯಸುವ ಸಂಘಟನೆಯ ಜನರಲ್ಲಿ 
ಒಬ್ಬ ಇವನು. ಹೀಗೆ ಭಾರತ ಇಂದು ಎದುರಿಸುತ್ತಿರುವ ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು 
ಮುಖಿಯಾಗಿಸುತ್ತಾರೆ. ವಿಶಾಲ ಅರ್ಥದಲ್ಲಿ ಇದನ್ನು ಹಿಂದೂ ಮುಸ್ಲಿಂ ಎಂದು 
ಚ ವುದೂ ತಪ್ಪಾಗುತ್ತದೆ. ಮತಪಂಥ ಸಂಬಂಧೀ ಸಮಸ್ಯೆ ಎನ್ನ ಬಹುದು. ಕಾರ್ಶೀಕನನ್ನು 
ಹಾದೀ ಸಂಘಟನೆಗೆ ಸೇರಿಸಿಕೊಳ್ಳಲು, ಅನೇಕ ಇತರ ಕ್ರೂರ ಕ್ರಿಯಾವಿಧಿಗಳ ಜೊತೆಗೆ 
ಮೇಲುವರ್ಗದ ಜಾತಿಯ ಮಗುವನ್ನು ಬೆಂಕಿಗೆ ಆಹುತಿ ನೀಡಬೇಕೆಂದು ಕ್ರಿಯಾವಿಧಿಗಳನ್ನು 
ರೂಪಿಸಿಕೊಂಡಿದ್ದಾನೆ ಜೇಹಾದಿ. ಆದರೆ ಕಾರ್ತೀಕ ಈ ಕ್ರಿಯಾವಿಧಿಯನ್ನು ಒಪ್ಪದೇ ಮಗುವನ್ನು 
ರಕ್ಷಿಸಲು ಮುಂದಾಗುವುದು ಆಶಾದಾಯಕ ಸೂಚನೆಯಾಗಿದೆ. 
ಬಂದೀತು ಮಳೆ, ಗುಡುಗಿನ / ನುಡಿಗಳ ಕೇಳಿದೆ ಎಂಬಿತ್ಕಾದಿ ಮಳೆ ಬರುವ 
ಸಾಧ್ಯತೆಗಳಿರುವ ಸಾಲುಗಳು ಕವಿತೆಯ ಮುಕ್ತಾಯದಲ್ಲಿ ಕಾಣುತ್ತವೆ. ನೀರು ಬರಲಿ ನೀರು ಬರಲಿ 
ಎಂಬ ಪ್ರಾರ್ಥನೆಯ ಸಾಲುಗಳಿಗೆ ಪುನಃ ಶಕ್ತಿ ಒದಗುತ್ತದೆ. ಈ ಎಲ್ಲಾ ಘಟನೆಗಳನ್ನು 
ಹೇಳುವಾಗ ಪಾತ್ರಗಳು ನಮ್ಮೆದುರು ಬರುತ್ತವೆ. ನಿರೂಪಕ ಕಾಣುತ್ತಾನೆ. ಇವರ ಮಾತು, 
ನಿರೂಪಣೆಗಳೇ ಕಾವ್ಯವಾಗಿ ನಮ್ಮೆ ದುರು ಕಾಣುವಾಗ ನಾಟಕವೂ ಕಂಡುಬರುತ್ತದೆ. ರಾಮಚಂದ್ರ 
ದೇವ ಮೂಲತಃ ನಾಟಕಕಾರರು. ಈ ಕಾರಣಕ್ಕಾಗಿಯೇ ಇವರು ಕಾವ್ಯ ಬರೆದರೂ ಇದರಲ್ಲಿ 
ನಾಟಕವಿರುತ್ತದೆ. ಈ ಎರಡೂ ಪ್ರಕಾರಗಳ ಗುರಿ ಒಂದೇ ತಾನೆ? 
ಔ ಬಂದಗದ್ದೆ ರಾಧಾಕೃಷ್ಣ, ಕೆಳದಿ-೫೭೭ ೪೦೧, ತಾ. ಸಾಗರ, ಜಿ. ಶಿವಮೊಗ್ಗ [ul 


[418 


ಟಿ 


ಭೈರಪ್ಪನವರ "ಜಲಹಾತ' ಮತ್ತು ಮೊಗಸಾಲೆಯವರ "ದೃಷ್ಠಿ? 


- ಹಾಲಾಡಿ ಮಾರುತಿ ರಾವ್‌ 


“ಜಲಪಾತ' ದ ಕಥಾನಾಯಕ ಶ್ರೀಪತಿ, ಹೊಟ್ಟೆಪಾಡಿಗಾಗಿ ಮುಂಬಯಿಗೆ ಬಂದು ನೆಲೆಸಿ, 
ಅಲ್ಲಿಯ ಯಾಂತ್ರಿಕ ಮತ್ತು ತಾಂತ್ರಿಕ ಜೀವನಕ್ಕೆ ಬೇಸತ್ತು ಮೈಸೂರಿನ ಬಳಿಯ ಅಗ್ರಹಾರ 
ವೆಂಬ ತನ್ನ ಹಳ್ಳಿಗೆ ಹಿಂತಿರುಗುತ್ತಾನೆ. ಅಲ್ಲಿಯೂ ನೆಮ್ಮದಿ ಸಿಗದೆ ಅವನು ಮತ್ತೆ ಮುಂಬಯಿಗೆ 
ಬಂದು ನೆಲೆಸುತ್ತಾನೆ. "ದೃಷ್ಟಿ'ಯ ಕಥಾನಾಯಕ ವಾಸುದೇವರಾಯ ತನ್ನ ನಿವೃತ್ತ ಜೀವನವನ್ನು 
ಹಾಯಾಗಿ ಕಳೆಯುವ ಉದ್ದೇಶದಿಂದ ತಾನು ನೆಲೆಸಿದ ಮುಂಬಯಿಯನ್ನು ಬಿಟ್ಟು ತನ್ನ 
ಹುಟ್ಟೂರಾದ ದಕ್ಷಿಣ ಕನ್ನಡದ ಈರೋಡಿಯ ಹತ್ತಿರದ ಹಳ್ಳಿಗೆ ಹಿಂತಿರುಗುತ್ತಾನೆ. ಹಳ್ಳಿಯ 
ಜನಗಳ ಹರಕುತನ, ಸಣ್ಣತನದಿಂದ ಬೇಸತ್ತ ಇವನೂ ಮುಂಬಯಿಗೆ ಹಿಂತಿರುಗುತ್ತಾನೆ. 
ಹೀಗೆ ಕಥಾವಸ್ತುವಿನಲ್ಲಿ ಒಂದು ಬಗೆಯ ಸಾಮೃವಿರುವುದರಿಂದ ಈ ಎರಡೂ ಕಾದಂಬರಿಗಳನ್ನು 


ವ್ರ ಜಾ 
೨೨ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಹೋಲಿಸಿ ನೋಡಿದರೆ ಹೇಗೆ ಎಂಬ ವಿಚಾರ ಬಂತು. ಅಂಥ ಒಂದು ಪುಟ್ಟ ಪ್ರಯತ್ನವನ್ನು 
ಇಲ್ಲಿ ಮಾಡಲಾಗಿದೆ. 

ನಮ್ಮಲ್ಲಿ ಕಾದಂಬರಿಗಳಿಗೆ ಕೊರತೆಯಿಲ್ಲ. ಆದರೆ `ಅನೇಕ ಕಾದಂಬರಿಗಳು ಕೌಟುಂಬಿಕ 
ಸಮಸ್ಯೆಗಳಲ್ಲಿ ಗಿರಕಿ ಹೊಡೆಯುತ್ತ ಮಲಗಿ ಬಿಡುತ್ತವೆ. ಕೌಟುಂಬಿಕ ಸಮಸ್ಯೆಗಳನ್ನು ತಮ್ಮ 
ವಿಸ್ತಾರವಾದ ಸಾಮಾಜಿಕ ಅನುಭವಗಳೊಡನೆ ಬೆರೆಸಿ ವೈಚಾರಿಕ ಉಣಿಸನ್ನು ನೀಡುವ 
ಕಾದಂಬರಿಕಾರರು ತುಂಬಾ ಕಡಿಮೆ. ಇಂಥ ವಿರಳ ಕಾದಂಬರಿಕಾರರ ಪಂಕ್ತಿಗೆ ಭೈರಪ್ಪನವರು 
ಮತ್ತು ಮೊಗಸಾಲೆಯವರು ಮಾದರಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ವೈಚಾರಿಕತೆಯ ಎತ್ತ ರದಲ್ಲಿ 
ಭೈರಪ್ಪನವರು ಒಂದು ಕ್ಕೆ ಮೇಲಾದರೂ ಬಿತ್ತರದಲ್ಲಿ ಅವರಿಬ್ಬರೂ ಸರಿಸಮಾನರು. ಇಬ್ಬರ 
ಕಾದಂಬರಿಯಲ್ಲೂ ಅಲ್ಲಲ್ಲಿ ಭಾಷಣಗಳು ಉದುರುತ್ತವೆ. ಭೈರಪ್ಪನವರ ಕಾದಂಬರಿಗಳಲ್ಲಿ 
ಜಾಸ್ತಿ, ಮೊಗಸಾಲೆಯವರ ಕಾದಂಬರಿಗಳಲ್ಲಿ ಕಡಿಮೆ, ಆದಾಗ್ಕೂ ಅವು ಓದಿಸಿಕೊಂಡು 
ಹೋಗುವ ಗುಣಗಳನ್ನು ಕಳೆದುಕೊಳ್ಳುವುದಿಲ್ಲ. 

"ಜಲಪಾತ'ದಲ್ಲಿ ಕ್ಷೇತ್ರವೇ ಪಾತ್ರವಾಗಿ ೧೬60 ೩೧ರ pಟ॥ ಕ್ರಿಯೆಯಲ್ಲಿ ತೊಡಗಿಕೊಳ್ಳು 

ವುದನ್ನು ನಾವು. ಕಾಣಬಹುದು. ಮುಂಬಯಿಯಾಗಲೀ, ಜೋಗ ಜಲಪಾತವಾಗಲೀ, 
ಸಮುದ್ರವಾಗಲೀ ತನ್ನ ತೆಕ್ಕೆಗೆ ಸಿಕ್ಕವರನ್ನು ತನ್ನದೇ ಆದ ಆಕರ್ಷಣೆಗೆ ಅಥವಾ ವಿಕರ್ಷಣೆಗೆ 
ಒಳಪಡಿಸಿ ಪ್ರಚಂಡ ಶಕ್ತಿಗಳಾಗಿ: ಕಾದಂಬರಿಯಲ್ಲಿ ಮೆರೆಯುತ್ತವೆ. ಈ ಅನುಭವ 
“ದೃಷ್ಟಿ'ಯಲ್ಲಿ ಸಿಗುವುದಿಲ್ಲ. “ದೃಷ್ಟಿಯಲ್ಲಿ ಲಭ್ಯವಾಗುವ ಆಕರ್ಷಣೆಗಳು, ವಿಕರ್ಷಣೆಗಳು 
ಜನರಿಂದ ಜನಿತವಾಗಿದೆಯೇ ಹೊರತು ಕ್ಷೇತ್ರದಿಂದಲ್ಲ. “ದೃಷ್ಟಿ'ಯಲ್ಲಿ ಮಣ್ಣಿನ ವಾಸನೆ 
ಇದ್ದೆ ಸೊಬಗಿದೆ, ಸುನಾಮಿತನವಿಲ್ಲ. 

ಮುಖ್ಯವಾಗಿ ಹೇಳುವುದಾದರೆ: “ಜಲಪಾತ' ಹರೆಯಕ್ಕೆ ಹತ್ತಿರವಾದದ್ದು. ಇದರಲ್ಲಿ 
ರಭಸವಿದೆ, ಉದ್ದೇಗವಿದೆ, ಉನ್ಮಾದವಿದೆ, ಭೋರ್ಗರೆತವಿದೆ, ಸುನಾಮಿತನವಿದೆ. ಏರಿಳಿತಗಳು 
ತುಂಬಾ ಇವೆ. “ದೃಷ್ಟಿ” ಮುಪ್ಪಿಗೆ ಹತ್ತಿರವಾದದ್ದು. ನಡೆದು ಹೋದದ್ದನ್ನು ಶಾಂತವಾಗಿ 
ನೆನಪಿಸಿಕೊಂಡು ನವೆಯುವ' ಗುಣ: ಇದರಲ್ಲಿದೆ. ಉಬ್ಬರದ ನೀರಿನ ಇಳಿತವನ್ನು ಇಲ್ಲಿ 
ಕಾಣಬಹುದು. “ಜಲಪಾತದಲ್ಲಿ ಹ್ಯಾಮ್ಲೆಟಿನ ದರ್ಶನವಾದರೆ, “ದೃಷ್ಟಿ'ಯಲ್ಲಿ ಟೆಂಪೆಸ್ಪಿನ 
ಪ್ರಾಸ್ಸೆರೊ ದರ್ಶನವಾಗುತ್ತದೆ! 

“ಜಲಪಾತ'ದಲ್ಲಿ ಹಲವಾರು ದೃಷ್ಟಿಗಳಿಂದ ನಾವು ಬದುಕನ್ನು ಪರಿಶೀಲಿಸುತ್ತೇವೆ. 
ಚಿತ್ರಕಾರನಾಗಿ ಶ್ರೀಪತಿ, ಗಾನಕಲಾವಿದೆಯಾಗಿ ವಸು, ನೌಕರಿಯ ನಿಮಿತ್ತ ಗಂಡನಿಂದ 
ಅನಿವಾರ್ಯವಾಗಿ ದೂರ ಇದ್ದ ಲೈಂಗಿಕ ಸುಖವನ್ನು ತೃಜಿಸದ ರೆಬೆಲೊ, ವ್ಯವಹಾರ 
ಕುಶಲನಾಗಿದ್ದೂ ಮಾನವೀಯತೆಯನ್ನು ಕಳೆದುಕೊಳ್ಳದ ಮತ್ರಾನಿ, ವೈಜ್ಞಾನಿಕ ವಿಚಾರಗಳಲ್ಲಿ 
ಮುಳುಗಿ ಹೋದ ಡಾ. ನಾಡಗೌಡ, ಸಂತಾನಕ್ಕೆಂದೇ ಹೆಣ್ಣು ಮೀಸಲಾದವಳೆಂಬ ಸನಾತನ 
ಧರ್ಮಕ್ಕೆ ಅಂಟಿಕೊಂಡ ಅವರ ಹೆಂಡತಿ ಸುಧಾಬಾಯಿ- ಒಬ್ಬೊಬ್ಬರು ಒಂದೊಂದು 
ದೃಷ್ಟಿಯಿಂದ ಬದುಕನ್ನು ವಿಶ್ಲೇಷಿಸುತ್ತಾರೆ. ಹೀಗಾಗಿ "ಜಲಪಾತ'ದಲ್ಲಿ "ದೃಷ್ಟಿ' ಇದೆ. ಆದರೆ 
“ದೃಷ್ಟಿಯಲ್ಲಿ : "ಜಲಪಾತ' ವಿಲ್ಲ! “ಜಲಪಾತ'ದಲ್ಲಿನ $6% 1718060/ ನಮ್ಮನ್ನು 
ಡೆಂಗುಬಡಿಸುತ್ತದೆ. “ಮೇಲಿನಿಂದ ಪರೃತಯೋನಿಯೊಳಕ್ಕೆ ಧುಮುಕುವ ನೊರೆನೊರೆಗಳು 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೨೩ 


ಶಕ್ತಿಯ ಮತ್ತು ಸೃಷ್ಟಿಯ ಪ್ರತೀಕ''ಗಳಾಗಿ ಶ್ರೀಪತಿಗೆ ಕಾಣುತ್ತದೆ. ಕಾಮವನ್ನು ಹಸಿಹಸಿಯಾಗಿ 
ಬಿಸಿಬಿಸಿಯಾಗಿ ಪರಿಚಯಿಸುವ ಅಗತ್ಯ ಮೊಗಸಾಲೆಯವರಿಗೆ ಬೀಳುವುದಿಲ್ಲ. ಕಾಮದ ಬಗ್ಗೆ 
ಈಶ್ವರ 08/7 ಆಗಿ ವಿಶ್ಲೇಷಣೆ ಮಾಡುತ್ತಾನೆ : “ಸೆಕ್ಸ್‌ ಇಲ್ಲದ ಲೈಫ್‌ ಲೈಫೇ ಅಂತ. 
ಬದುಕಲು ಪ್ರೇರೇಪಿಸುವುದು ಸೆಕ್ಸ್‌ ಅನ್ನುವವ ನಾನು. ಆದರೆ ಹೆಣ್ಣಿನ ಸಂಗ ಮಾಡುವುದನ್ನೇ 
ಸೆಕ್ಸ್‌ ಅಂತ ನಾವು ತಪ್ಪಾಗಿ ಈಗ ಅರ್ಥವಿಸುತ್ತೇವೆ. ಸೆಕ್ಸ್‌ ಅಂದರೆ ಸೀಮಿತ ಅರ್ಥದಲ್ಲಾದರೂ 
ಅದರ ವ್ಯಾಪ್ತಿ ಅನುಭವವಾಗಬೇಕಾದರೆ ನಾಲ್ಕಾರು ಹೆಣ್ಣುಗಳ ಸಂಗ ಮಾಡಬೇಕು. ಅದು 
ಬಿಟ್ಟು ಜಾತಕ ನೋಡಿ ಹೆಂಡತಿಯ ಜೊತೆ ಮಲಗುವ ಬ್ರಾಹ್ಮಣರಿಗೆ ಸೆಕ್ಸ್‌ ಅಂದರೆ ಅಶ್ಲೀಲ 
ಅಥವಾ ಒಂದು ರೀತಿಯ ಮುಜಗರ. ನನ್ನ ಹೆಂಡತಿ ಜೊತೆ ನೀನೊಮ್ಮೆ ಮಲಗಿದರೆ ನಿನಗೆ 
ಹೊಸ ಲೋಕವೊಂದರ ದರ್ಶನವಾಗುತ್ತದೆ.''! ಇಂಥ ಒಂದು explosive shot ಬಿಟ್ಟರೆ 
“ದೃಷ್ಟಿಯಲ್ಲಿ ಪ್ರೇಮಕ್ಕೆ ಸ್ಥಾನವಿದೆಯೇ ಹೊರತು ಕಾಮಕ್ಕೆ ಸ್ಥಾನವಿಲ್ಲ. ಒಟ್ಟಿನಲ್ಲಿ 
ಹೇಳುವುದಾದರೆ ಹೇಳಬೇಕಾದ್ದನ್ನು ನಿರ್ಭೀತಿಯಿಂದ ಹೇಳುವ ಗುಣ ಇಬ್ಬರು 
ಕಾದಂಬರಿಕಾರರಲ್ಲೂ ಕಂಡುಬರುತ್ತದೆ. 

ದೇಶದ ಪ್ರಸ್ತಾಪ ಈ ಎರಡು ಕಾದಂಬರಿಗಳಲ್ಲೂ ಬರುತ್ತದೆ. “ದೃಷ್ಟಿ'ಯಲ್ಲಿ ಮಹಾಬಲ 
ಕೃಷಿಕರ ಬವಣೆಯ ಬಗ್ಗೆ ಮಾತಾಡುವಾಗ “ಯಾವಾಗ ಈ ದೇಶದಲ್ಲಿ ಕೃಷಿಕನಿಗೆ ಮನ್ನಣೆ 
ಇಲ್ಲವೋ ಅಷ್ಟರ ತನಕ ಈ ದೇಶ ಉದ್ಧಾರವಾಗಲಿಕ್ಕುಂಟಾ?'' ಎಂಬ ಪ್ರಶ್ನೆ ಹಾಕುತ್ತಾನೆ. 
“ಜಲಪಾತ'ದಲ್ಲಿ ಶ್ರೀಪತಿ ““ದೇಶವೆಂದರೆ ಏನೆಂಬುದು ನನಗೆ ಇನ್ನೂ ಅರ್ಥವಾಗಿಲ್ಲ. ಎಲ್ಲ 
ಊರೂ ಮುಂಬಯಿ ಆಗುವುದಕ್ಕೇ ದೇಶದ ಪ್ರಗತಿ ಎಂದು ಹೆಸರೇ?” ಎಂಬ ಪ್ರಶ್ನೆ 
ಹಾಕಿಕೊಳ್ಳುತ್ತಾನೆ. "ದೃಷ್ಟಿ'ಯಲ್ಲಿ ಪುಟ್ಟಣ್ಣಯ್ಯ ““ಈ ದಿನಗಳಲ್ಲಿ ಇದು ನನ್ನ ಊರು, 
ಅದು ನಿನ್ನ ಊರು ಅಂತ ಹೇಳಿಸಿಕೊಳ್ಳುವ ವಿಶಿಷ್ಟತೆಯನ್ನು ಹೆಚ್ಚು ಕಮ್ಮಿ ಎಲ್ಲ ಊರುಗಳೂ 
ಕಳೆದುಕೊಂಡಿದ್ದಾವೆ” ಎಂದು ಉದ್ದರಿಸಿದರೆ, “ಜಲಪಾತ'ದ ಕೊನೆಯಲ್ಲಿ ಶ್ರೀಪತಿ “ಈಗ 
ಹಳೆಯ ಅಗ್ರಹಾರವು ಇಲ್ಲ. ಅಗ್ರಹಾರವು ಮುಂಬೈ ಆಗಿದೆ; ಅಲ್ಲ- ಅದು ಹಿಂದುಳಿದ 
ಮುಂಬೈ'” ಎಂದು ಅದೇ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ. ದೇಶದ ಕಾಳಜಿಯೊಡನೆ 
ಕ್ರಾಂತಿಕಾರಕ ಬದಲಾವಣೆಗಳನ್ನು ಗುರುತಿಸುವ ಮತ್ತು ಟೀಕಿಸುತ್ತಲೇ ಗೌರವಿಸುವ ದೊಡ್ಡ 
ಗುಣವನ್ನು ನಾವು ಈ ಇಬ್ಬರು ಕಾದಂಬರಿಕಾರರಲ್ಲಿಯೂ ಕಾಣಬಹುದು. 

ಎರಡೂ ಕಾದಂಬರಿಗಳಲ್ಲಿ ಆದರ್ಶ ಮತ್ತು ವಾಸ್ತವಿಕತೆಗಳ ತಾಕಲಾಟವಿದೆ. ಅದು 
ಜೀವನ ವಿಧಾನದಲ್ಲಿರಬಹುದು, ಅಥವಾ ಪ್ರೇಮ ಪ್ರಕರಣದಲ್ಲಿರಬಹುದು. ವಾಸುದೇವರಾಯ 
ತನ್ನ ಪ್ರೇಯಸಿ ಭಾಗಿಯ ಬಗ್ಗೆ ಮಾತನಾಡುತ್ತ ““ವಾಸ್ತವಿಕತೆಗೂ ಕೆಲವೊಮ್ಮೆ ಆದರ್ಶದ 
ಜವಾಬ್ದಾರಿ ಬೇಕಾಗುತ್ತದೆ. ಆದರ್ಶಕ್ಕೂ ವಾಸ್ತವಿಕತೆಯ ಅನುಭವ ಬೇಕಾಗುತ್ತದೆ” ಎಂದು 
ಹೇಳುತ್ತಾನೆ. ತಾಕಲಾಟವಿದ್ದರೂ ಒಂದನ್ನು ಇನ್ನೊಂದು ನಿಯಂತ್ರಿಸುವಂತೆ, ಜೀವನದೃಷ್ಟಿ 
ಯಲ್ಲಿ ಸಮತೋಲನ ತಪ್ಪಿ ಹೋಗದಂತೆ ಇಬ್ಬರು ಕಾದಂಬರಿಕಾರರೂ ನಿರ್ವಹಿಸುವ ಎಚ್ಚರ 
ತುಂಬಾ ಪ್ರಶಂಸನೀಯವಾಗಿದೆ. 
ಔ ಹಾಲಾಡಿ ಮಾರುತಿ ರಾವ್‌ : ೫ ೧೮೦/೨೮, '"ಇಂಚರ', ೩ ನೇಕ್ರಾಸ್‌, ೧೫ನೇ ಮುಖ್ಯ ರಸ್ತೆ, 

ಕುರುಬರಹಳ್ಳಿ, ಬೆಂಗಳೂರು-೫೬೦ ೦೮೮ ಲ್ಲ 


೨೪ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಬಿ. ಆರ್‌. ಲಕ್ಷ್ಮಣರಾವ್‌ ಅವರ "ಕ್ಯಾಮೆರಾ ಕಣ್ಣು' 


ಸ. ರಘುನಾಥ 
ಕೆಲವು ಕವಿಗಳ ಕವಿತೆಗಳನ್ನು ಕೈಗೆತ್ತಿಕೊಂಡಾಗ ಅವುಗಳ ಮತ್ತು ಆ ಕವಿಗಳ 
ಜನಪ್ರಿಯತೆಯ ಪರಿಮಳದೊಂದಿಗೆ ತೆರೆದುಕೊಳ್ಳುತ್ತವೆ. ಜನಪ್ರಿಯವಾದುದು ಶ್ರೇಷ್ಠವಾದು 
ದಾಗದು ಎಂಬ' ನವೃರ ಧೋರಣೆಯಲ್ಲಿ ಮೂಗು ಮುರಿಯುವವರು ಇರುವಂತೆಯೇ 
ಜನಪ್ರಿಯತೆಗೂ ಶ್ರೇಷ್ಠತೆಗೂ ಸಂಬಂಧವಿಲ್ಲ, ಜನಪ್ರಿಯತೆ ಕವಿ-ಕಾವ್ಮಕ್ಕೆ ದೋಷವಲ್ಲ 
ಎಂಬುವವರೂ ಇದ್ದಾರೆ. ಈ ಇಬ್ಬರ ನಡುವೆ ಕಾವ್ಕ ಅರಳುತ್ತಲೇ ಇರುತ್ತದೆ. ಜನಪ್ರಿಯತೆಗಾಗಿ 
ಕಾವ್ಯವನ್ನು ಸರಳೀಕರಣ ಮಾಡಲಾಗುತ್ತಿದೆ ಎಂಬ ಅಭಿಪ್ರಾಯವನ್ನು ಕಡೆಗಣಿಸಿ ಉತ್ತಮ 
ಕವಿತೆಗಳನ್ನು ಕೊಟ್ಟ ಕನ್ನಡ ಕವಿಗಳಿಗೆ ಕೊರತೆ ಇಲ್ಲ. ಇಂಥ ಕವಿಗಳಲ್ಲಿ ಬಿ. ಆರ್‌. 
ಲಕ್ಷ್ಮಣರಾವ್‌ ಒಬ್ಬರು. 

“ಸೀರಿಯಸ್‌ ಕವಿ, ಸೀರಿಯಸ್‌ ಕಾವ್ಕ' ಎಂಬ ಮಾತುಗಳಿವೆ. ಈ ಸೀರಿಯಸ್‌ ಅಥವಾ 
ಗಾಂಭೀರ್ಯ ಎಂದರೆ ಏನೆಂಬುದು ನಿಖರವಾಗಿ ಸ್ಪಷ್ಟವಾಗಿಲ್ಲ. ಅರ್ಥ ಸಂಕೀರ್ಣತೆ, ಅಥವಾ 
ಅಸ್ಪಷ್ಟತೆಯೇ ಗಾಂಭೀರ್ಯ ಅನ್ನಿಸಿಕೊಳ್ಳುತ್ತದೆಯೆ? ಸಾಮಾನ್ಮ ಓದುಗ ಮೆಚ್ಚದ್ದು; 
ವಿಮರ್ಶಕ, ಅವನಂತೆಯೆ ಯೋಚಿಸುವ ಕವಿ-ಜನ ಒಪ್ಪುವುದೇ “ಗಂಭೀರ ಕಾವ್ಮವೆ' 
ಎಂಬುದೂ ಶೇಷ ಪ್ರಶ್ನೆಯೆ. ಈ ಮಾತುಗಳೊಂದಿಗೆ ಲಕ್ಮ್ಮಣರಾಯರಂತಹ ಕವಿಗಳ 
ಕಾವ್ಯವಿದೆ. ಇದು ಇಂಥ ಕವಿಗಳು ತಲೆಕೆಡಿಸಿಕೊಳ್ಳುವ ಪ್ರಶ್ನೆಯಲ್ಲ ಎಂಬಂತೆ ಬರೆಯುತ್ತ 
ಬಂದಿದ್ದಾರೆ. 

ಶ್ರೇಷ್ಠತೆ, ಗಾಂಭೀರ್ಯ, ಬಾಪು ಎಂಬಂಥ ಸಂಗತಿಗಳಿಗೆ ತಲೆ ಕೆಡಿಸಿಕೊಳ್ಳದ 
ಕವಿ ಲಕ್ಷ್ಮಣರಾವ್‌ “ಕ್ಯಾಮೆರಾ: ಕಣ್ಣು” ಎಂಬ ಕಾವ್ಯಕೃತಿಯನ್ನು ಪ್ರಕಟಿಸಿದ್ದಾರೆ ಆಂಡ: 
ಇದು ಇವರ ಈವರೆಗಿನ ಕವಿತೆಗಳ ಸಮಗ್ರಕಾವ್ಶ ಸಂಪುಟ. 

ಲಕ್ಷ್ಮಣರಾವ್‌ ನವ್ಯಕಾವ್ಯ ಬುದ್ಧಿಯ ಸಂಭ್ರಮದಲ್ಲಿದ್ದಾಗ ಅದರ ಹಿಂದಿನ ಕನ್ನಡ 
ಕಾವ್ಯ ಪರಂಪರೆಯ ತಿಳಿವಿನೊಂದಿಗೆ ನವ್ಯಕ್ಕೆ ಹತ್ತಿರವಿದ್ದ ಅದರ ಮನೋಭಾವಕ್ಕೆ ಭಿನ್ನವಾಗಿ, 
ಆದರೆ ನವ್ಯದ ಭೂಮಿಕೆಯಲ್ಲಿ ಕಾವ್ಯರಚನೆ ಮಾಡಿದರು. ನವ್ಯಕಾವ್ಯ ವೈಚಾರಿಕತೆಯ ಭಾರದಲ್ಲಿ 
ಸೊಂಟ ಉಳುಕಿ ಬಾತುಕೊಂಡು ಸಹಜ ಬಳುಕನ್ನು ಕಳೆದುಕೊಂಡಿದ್ದಾಗ ಅದಕ್ಕೆ 
ಕಚಗುಳಿಯಿಟ್ಟು ಬಳುಕುವಂತೆ ಕವಿತೆಗಳನ್ನು ಬರೆದರು. ಈ ಕಚಗುಳಿಯಲ್ಲಿ ಪ್ರಣಯದ 
ಮಧುರ ಯಾತನೆ, ಯಾಚನೆ, ಕಾಮದ ನರುಗಂಪು ಒಂದಷ್ಟು ತುಂಟತನ ಇಟ್ಟರು. ಸಾಮಾಜಿಕ 
ಬದುಕಿಗೆ ಹೊರಳುವಾಗ ವಿಷಾದ, ವಿಡಂಬನೆ, ವ್ಯಂಗ್ಯ, ವಕ್ರೋಕ್ತಿಗಳನ್ನು ತಂದುಕೊಂಡರು. 
ಬದುಕಿನ ಸಾಮಾನ್ಯ ಸಂಗತಿಗಳಿಗೂ ಸ್ಪಂದಿಸಿ, ಅನುಭವಕ್ಕೆ ಬಂದಂತೆ, ಅನುಭವಿಸಿದಂತೆ 
ತನ್ನ ಕಾವ್ಯ “pai ಧೋರಣೆಯಲ್ಲಿ ತನ್ನ ಅನುಭವವಿದು; ಅದರಿಂದ ಮೂಡಿದ 
ಕಾವ್ಯ ಇದೆಂದು, ಇದು ಆಗುವುದೇ ಹೀಗೆಂದು ಸಂಕೋಚವಿಲ್ಲದೆ ಕಾವ್ಯದ ಮೂಲಕ ಹೇಳಿದರು. 
ಹಾಡುಗವಿತೆ ಬರೆಯುವುದು ಕವಿಯ ಸೋಲು ಎಂಬ ಅಭಿಪ್ರಾಯವಿದ್ದಾ ಗಲೇ ಹಾಡುಗವಿತೆ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೨೫ 


ಗಳನ್ನೂ ಬರೆದರು. ಈ ಘಟ್ಟದಲ್ಲಿ ನಿಸಾರ್‌ ಅಹಮದ್‌ ಮತ್ತು ಲಕ್ಷ್ಮಣರಾವ್‌ ಭಿನ್ನರಾಗಿ 
ಕಂಡಿದ್ದು ಹೀಗೆ. 

ಲಕ್ಷ್ಮಣರಾಯರ ಮೊದಲ ಕವನ ಸಂಕಲನವಾದ “ಗೋಪಿ ಮತ್ತು ಗಾಂಡಲೀನ 
(೧೯೭೧)ದಿಂದ "ಇವಳು ನದಿಯಲ್ಲ' (೨೦೦೩) ಕವನ ಸಂಕಲನದ ವರೆಗಿನ ಕವಿತೆಗಳನ್ನು 
ಗಮನಿಸಿದಾಗ ಈ ಕವಿ ತನ್ನ ವರ್ತಮಾನದ ಚಳವಳಿಗಳ ತೊಡಕುಗಳಿಂದ ಬಿಡಿಸಿಕೊಳ್ಳುತ್ತಲೇ 
ಬಂದಿರುವುದು ಕಾಣಿಸುತ್ತದೆ. ಆದರೆ ಈ ಕವಿಮನಸ್ಸು ಅವುಗಳಿಗೆ ನಿರ್ಲಿಪ್ತವಾಗಿದ್ದುದಿಲ್ಲ 
ಎಂಬುದನ್ನು ಈ ಕೃತಿಯ ಕವಿತೆಗಳು ಹೇಳುತ್ತ ವೆ. ಸಾಹಿತ್ಯ ಸಾಮಾಜಿಕ ಚಳವಳಿಗಳ ಕಾಳಜಿ, 
ಕಳಕಳಿಗಳನ್ನು ನಿರಾಕರಿಸಿದ್ದಾಗಲಿ, ಅವುಗಳು ಅಪ್ರಸ್ತುತವೆಂದು ಭಾವಿಸಿದ್ದಾಗಲಿ ಇಲ್ಲ. 
ಅವುಗಳನ್ನು ತನ್ನ ಮನೋಭಾವದಂತೆ ಕಂಡು, ತನ್ನ ಕಾವ್ಯಾಭಿವ್ಯಕ್ತಿಗೆ ಹೇಗೆ, ಎಷ್ಟು ದಕ್ಕಿತೋ 
ಹಾಗೆ, ಅಷ್ಟನ್ನೂ ಕಾಪಿಡುವ ಕ್ರಿಯೆಯನ್ನು, ಅದಕ್ಕೆ ತಕ್ಕ ಮನಸ್ಸನ್ನು ಜೀವಂತವಾಗಿಟ್ಟುಕೊಂಡು 
ಅಭಿವ್ಯಕ್ತಿಸಿರುವುದು "ಕ್ಯಾಮೆರಾ ಕಣ್ಣು' ಕೃತಿಯಲ್ಲಿ ಕಾಣಿಸುತ್ತದೆ. 

ನವ್ಯ ಸಾಹಿತ್ಯ ಚಳವಳಿಯ ನಡುವೆ ಇದ್ದಾಗಲೂ ಈ ಕವಿ ಅದರ ವೈಚಾರಿಕತೆಗೆ 
ಮನಸೋತುದಿಲ್ಲ. ಹಾಗೆಂದು ಕಾವ್ಯವನ್ನು ವೈಚಾರಿಕತೆಯಿಂದ ಮುಕ್ತಗೊಳಿಸಿದ್ದಿಲ್ಲ. 
ವೈಚಾರಿಕತೆ ಹಾಗೂ ಭಾವುಕತೆ ಎರಡನ್ನೂ ಸಮನ್ವಯಗೊಳಿಸಿಕೊಂಡ ಹದ ಕಂಡುಕೊಳ್ಳುವಲ್ಲಿ 
ಪಡೆದ ಯಶಸ್ಸನ್ನು “ಗೋಪಿ ಮತ್ತು ಗಾಂಡಲೀನ', "ಟುವಟಾರ' (೧೯೭೮) ಸಂಕಲನಗಳ 
ಅಮ್ಮ, ಅಪ್ಪ, ಗೋಪಿ ಮತ್ತು ಗಾಂಡಲೀನ, ಫೋಟೋಗ್ರಾಫರ್‌, ವಿಜ್ಞಾನ, ಮರ, ವಾಸಂತಿ, 
ಟುವಟಾರ, ಲೋಲೀಟ, ವಿಹ್ವಲ, ಧನ್ಯತೆ ಮುಂತಾದ ಕವಿತೆಗಳು ತೋರಿಸಿಕೊಡುತ್ತವೆ. 

ನವ್ಯ ಕಾವ್ಯ ಗಂಭೀರ ಮುಖಮುದ್ರೆ ಹೊತ್ತಿದ್ದಾಗ ನಿಸಾರ್‌ ಅಹಮದ್‌ ಅದಕ್ಕೆ 
ಮುಗುಳುನಗೆ ಕಲಿಸಿದರು. ಲಕ್ಷ್ಮಣರಾವ್‌ ಪುಳಕದ ನಗೆಯನ್ನು ತಂದಿತ್ತರು. ಇವರ ಕವಿತೆಗಳು 
ಜನಪ್ರಿಯವಾಗಲು ಇರುವ ಕಾರಣಗಳಲ್ಲಿ ಇದೂ ಒಂದು. ಮುಂದೆ ಕಚಗುಳಿಯೂ ಸೇರಿಕೊಂಡಿತು. 
ಇದರಿಂದಾಗಿ “ತುಂಟಕವಿ' ಎಂಬ: ಅಭಿದಾನವೂ: ಅಂಟಿಕೊಂಡಿತು. -ತುಂಟುತನದ 
ಕವಿತೆಗಳನ್ನಷ್ಟೇ ಗಮನಿಸಿದ್ದರ ಪರಿಣಾಮವಿದು. ಈ ಕವಿತೆಗಳಿಗೆ ಭಿನ್ನವಾಗಿ ಮೂಡಿಬಂದ 
ಕವಿತೆಗಳು ಗಂಭೀರ ಓದುಗರ ಮನಸ್ಸನ್ನು ಸೆಳೆದಿದ್ದವು. ಇಂತಹ ಕವಿತೆಗಳನ್ನೇ ಆಯುವುದಾದರೆ 
ಅಮ್ಮ, ಗೋಪಿ ಮತ್ತು ಗಾಂಡಲೀನ, ಫೋಟೋಗ್ರಾಫರ್‌, ಲಿಲ್ಲಿಪುಟ್ಟಿಯ ಹಂಬಲ, ಬೇಲಿ, 
ವರ್ತಮಾನ, ಗುಂಡಪ್ಪ ವಿಶ್ವನಾಥ್‌, ಕ್ವಿಕ್ಸೋಟನ ಕೊನೆಯ ದಿನಗಳು, ಶಾಂಗ್ರಿ-ಲಾ, ಪರಿಧಿ, 
ರಿಪ್‌ವ್ಕಾನ್‌ ವಿಂಕಲ್‌, ಹಾದರ, ನನ್ನ ಗಾಂಧಿ, ಸಂದಿಗ್ದ, ನೆಹರು ಜೈಲಿಗೆ ಹೋದದ್ದೇಕೆ?, 
ಯೂಲಿಸಿಸ್‌ ಮುಂತಾದ ಕವಿತೆಗಳು ಥಟ್ಟನೆ ಸಿಕ್ಕಿಬಿಡುತ್ತವೆ. ಈ ಕವಿತೆಗಳು ಸಾಧಿಸಿದ ಗಟ್ಟಿತನ, 
ಗಹನತೆ, ಬದುಕು ಮತ್ತು ವಿಚಾರವಂತಿಕೆಯಲ್ಲಿನ ಕಲೆಗಾರಿಕೆ, ಕಾಣ್ಮೆ ಹಾಗೂ ಕವಿಯ ಕವಿತಾ 
ಸಾಮರ್ಥ್ಯಗಳನ್ನು ಎತ್ತಿ ತೋರಿಸುತ್ತವೆ. ಕವಿ-ಕಾವ್ಕದ ಎತ್ತರಕ್ಕೆ ಸಾಕ್ಷಿಯೂ ಆಗುತ್ತವೆ. 
ತುಂಟುತನ ಮೀರಿದ ಗಾಂಭೀರ್ಯ ಈ ಕವಿತೆಗಳ ಹೆಚ್ಚುಗಾರಿಕೆ. 

“ಲಿಲ್ಲಿಪುಟ್ಟಿಯ ಹಂಬಲ' (೧೯೮೧) ಸಂಕಲನದ ಕಾಲಕ್ಕೆ `ಈ `ಕವಿ. ತನ್ನ ಕಾವ್ಯದ 
ಅಂತಃಸತ್ವವನ್ನು ಜೀವನಾನುಭವದಂತೆ ಕಾವ್ಯದಲ್ಲಿ ಕಟ್ಟುವತ್ತ ಹೆಚ್ಚು ತುಡಿದಿರುವುದು 


೨೬ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಕಂಡುಬರುತ್ತದೆ. ಈವರೆಗಿನ ಜೀವನದೃಷ್ಟಿ ಬದಲಾಗುತ್ತಿದ್ದ ಸಾಮಾಜಿಕ ಜೀವನದತ್ತ 
ಸೂಕ್ಷ್ಮವಾಗಿ ಹರಿದಾಡಿ ಬದುಕಿನ ಸೌಂದರ್ಯವನ್ನು ಕಾವ್ಯದ ನೆಲೆಯಲ್ಲಿ ಕಾಣುವ ಮಾರ್ಗಕ್ಕೆ 
ಹೊರಳುತ್ತದೆ. ಇದೇ ಹೊತ್ತಿನಲ್ಲಿ ದಲಿತ, ಬಂಡಾಯ ಸಾಹಿತ್ಯ ಚಳವಳಿಗಳೂ ಈ ಕವಿಯ 
ವರ್ತಮಾನದಲ್ಲಿದ್ದವು. ಇಲ್ಲಿಯೂ ಈ ಕವಿ ಈ ಚಳವಳಿಗಳ ಆಶಯದಲ್ಲಿ ಗೌರವ 
ಹೊಂದಿಯೂ ಅವುಗಳನ್ನು ಚಳವಳಿಯಂತೆಯೆ ಸ್ವೀಕರಿಸಿದ್ದಿಲ್ಲ. ಆದರೆ ಕಾವ್ಯದ ಮೂಲಕ 
ಸ್ಪರ್ಶಕ್ಕೆ ತಂದುಕೊಂಡರಷ್ಟೆ. “ನಿರಕ್ಷರ ಕುಕ್ಲಿಗೆ' ಎಂಬ ಕವಿತೆ ಇದಕ್ಕೊಂದು ಉದಾಹರಣೆ. 
ಈ ಕವಿತೆಯ ಬಗ್ಗೆ ಬೇರೆ ಬಗೆಯ ಮಾತುಗಳಿದ್ದರೂ ವಿದ್ಯಾವಂತ ವರ್ಗದ ನಿರ್ಲಜ್ಜತನವನ್ನು 
ಅನಾವರಣಗೊಳಿಸಿ, ಒಪ್ಪಿಕೊಳ್ಳುವ ಪ್ರಾಮಾಣಿಕತೆಯಿಂದಾಗಿ ಇದು ಗಮನ ಸೆಳೆಯುತ್ತದೆ. 

"ಶಾಂಗ್ರಿ-ಲಾ' (೧೯೮೭) ಕವನ ಸಂಕಲನ ಪ್ರಕಟವಾಗುವಾಗ್ಗೆ ಕನ್ನಡ ಕಾವ್ಯದ ಧ್ವನಿಯೇ 
ಬದಲಾಗಿತ್ತು. ನವ್ಯೋತ್ತರ, ದಲಿತ-ಬಂಡಾಯ ಎಂಬುದು ಕಾವ್ಯಕ್ಕಷ್ಟೇ ಸೀಮಿತಗೊಳ್ಳದೆ 
ಕಾಲಕ್ಕೂ ವಿಸ್ತರಿಸಿತ್ತು. ನವೋತ್ತರ ಕಾವ್ಯದ ಗುಣಾತ್ಮಕತೆ ಏನೆಂಬುದು ನಿರ್ಧಾರವಾಗಿತ್ತು. 
ಶಾಂಗ್ರಿ-ಲಾ ಕವಿತೆ ಈ ಗುಣಾತ್ಮಕತೆಗೆ ಸಾಕ್ಷಿಯಾಗುತ್ತದೆ. ಕೆಂಪು, ಗೀತೆ, ವರ್ತಮಾನದಂತಹ 
ಕವಿತೆಗಳು ಈ ಕವಿಯನ್ನು ನವ್ಮೋತ್ತರದ ಗಮನಾರ್ಹ ಕವಿಗಳ ಸಾಲಿಗೆ ತರುತ್ತವೆ. “ಎಡೆ' 
(೧೯೯೮), "ಇವಳು ನದಿಯಲ್ಲ' (೨೦೦೩) ಸಂಕಲನಗಳು ಕವಿಯ ಕಾವ್ಯ ಕುಶಲತೆಯ 
ಕಲಾಪ್ರತಿಮೆಗಳಾಗಿ ಮೂಡಿವೆ. ಇಲ್ಲಿ ಬದುಕು ಭಾವದ ಧ್ವನಿ ಯುಗಧರ್ಮದ ಹಾಡುಗಳಾಗಿವೆ. 
ಗತಿಶೀಲ ಬದುಕಿನಲ್ಲಿ ಭಾವ ಸಂಲಗ್ನದ ಪರಿಯನ್ನು ಕಾಣಿಸುವ ಸಂಕಲನಗಳಿವು. 

ಕವಿ ಕವಿತೆ ಬರೆಯುವುದರಲ್ಲಿ ಜೂಜಾಟದಂತೆ ಆಟವಾಡುತ್ತಾರೆ. ಇಂಥ ಆಟದ ಕವಿತೆಗಳು 
“ಕ್ಯಾಮೆರಾ ಕಣ್ಣು' ಸಂಕಲನದಲ್ಲಿವೆ. ಇವು ಗಂಭೀರ ವಿಮರ್ಶೆಗೆ ಬೇಡವಾಗಬಹುದು. ಆದರೆ 
ಅಪ್ರಿಯವಂತೂ ಆಗುವುದಿಲ್ಲ. ಆಟವಾಡಿದ್ದರಿಂದಲೇ .ಆ ಆಟದ ಆಚೆಗಿರುವುದನ್ನು 
ಕಾಣುವಂತಾದುದು ಎಂದು ಈ ಹಿಂದೆ ಹೆಸರಿಸಿದ ಕವಿತೆಗಳು ಹೇಳುತ್ತವೆ. ಆಟ ಆಡಿದ್ದರಿಂದಲೆ, 
ನೋಡಿದ್ದರಿಂದಲೆ ಬಂದಿದ್ದು ಗುಂಡಪ್ಪ ವಿಶ್ವನಾಥ್‌, ಗೋಪಿ ಮತ್ತು ಗಾಂಡಲೀನದಂತಹ ಸಫಲ 
ಕವಿತೆಗಳು. ಅನೇಕ ಸಲ ನಾಸ್ತಿಕನಾಗಿ ಕಾಣುವ ಈ ಕವಿಗೆ: ದೇವರನ್ನು ಬಳಸಿಕೊಳ್ಳುವ 
ಬಗ್ಗೆ, ಅವನನ್ನು ತಲುಪಿಸಿದ ಸ್ಥಿತಿಯ ಬಗ್ಗೆ ವಿಡಂಬನಾತ್ಮಕ ವ್ಯಂಗ್ಯವಿದೆ. ದೇವರು, ಧರ್ಮದ 
ವಿಕೃತ ಬಳಕೆಯ ಬಗ್ಗೆ ವಿಷಾದವಿದೆ. ರಾಜಕೀಯವೂ ಈ ಕವಿಯ ಮನಸ್ಸನ್ನು ಕೆಣಕಿ 
ಕಾಡುವುದುಂಟು. ಇದನ್ನು “ಸ್ಕಮಂತಕ' ದಂತಹ ಕವಿತೆಗಳಲ್ಲಿ ಕಾಣುತ್ತೇವೆ. 

ವ್ಯಕ್ತಿ, ವ್ಯಕ್ತಿತ್ವ ಸ್ವಾತಂತ್ರ್ಯದ ಹಂಬಲ ದೊಡ್ಡದು. ಅದಕ್ಕೆ ಅಡ್ಡಿಯಾಗುವ ಸಂಪ್ರದಾಯ 
ಗಳನ್ನು ಕವಿ ವಿರೋಧಿಸುತ್ತಾರೆ. ಇಂಥ ವಿರೋಧಿಮನೋಭಾವದ “ಅಪ್ಪ'ದಂಥ ಕವಿತೆ ಇಲ್ಲಿವೆ. 

ಪ್ರಭಾವಗಳ (ಇಂಗ್ಲಿಷ್‌-ಕನ್ನಡ ಕವಿ-ಕಾವೃ) ನಡುವೆಯೂ ಹುಡುಕಾಟದ ಮೂಲದ 
ಸ್ವಂತಿಕೆಯನ್ನು ಕಂಡುಕೊಂಡ ಲಕ್ಷ್ಮಣರಾಯರದು ಲೌಕಿಕ ಕಾವ್ಯ. ಆಧ್ಯಾತ್ಮಿಕತೆ, ನಿರ್ಲಿಪ್ತತೆ 
ಗಳಿಂದ ಬಹುದೂರವೇ ಇರುವ ಈ ಕವಿಗೆ ಬದುಕನ್ನು ಎಲ್ಲ ಮಗ್ಗುಲುಗಳಿಂದ ತಾಕಿ, ತಬ್ಬಿ, 
ಅನುಭವಿಸುವ ಕಾತರ. ಸಾವಿನ ಪ್ರಜ್ಞೆ ಇದ್ದರೂ ಬದುಕನ್ನು ವಿಷಾದಯೋಗದಲ್ಲಿ ನರಳಿಸುವು 
ಡಿಲ್ಲ, ಇಚ್ಛಿಸುವುದಿಲ್ಲ. ಕಾಮದ ಕಾವು, ಪ್ರೀತಿಯ ಸುಖೋಷ್ಣತೆ, ಗೆಳೆತನದ ಸಂಭ್ರಮ, 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೨೭ 


ದಾಂಪತ್ಯದಲ್ಲಿ ಸರಸ್ಕ ಆಪ್ತತೆಯ ಅರಳು ಹೀಗೆ ಕವಿತೆಗಳು ಹಿತವಾದ ಆವರಣದಲ್ಲಿ 
ವಿಕಸಿಸುತ್ತವೆ. 

ಕವಿಯ ಹಾಸ್ಕಪ್ರಿಯತೆ ಕೆಲವು ಇಡಿಗವನಗಳಲ್ಲಿ, ಹಲವು ಹನಿಗವನಗಳಲ್ಲಿ ಮುಖ 
ಅರಳುವಂತೆ ಇದೆ. ಇತರೆ ಕವಿತೆಗಳಿಗಿಂತ ನಾಟಕೀಯತೆ ಇಂಥ. ಕವಿತೆಗಳಲ್ಲಿ ಹೆಚ್ಚು 
ಪರಿಣಾಮಕಾರಿಯಾಗಿದೆ. “ನಗರ ವಿಹಾರ', “ಅದೇ ಹಾಡು', “ಏನೀ ಅದ್ಭುತವೇ' ಅಂತಹ 
ಪರಿಣಾಮವನ್ನು ಕೊಡುವ ಕವಿತೆಗಳು. 

ಕವಿತೆಗಳಲ್ಲಿ ತೋರಿದ ಲವಲವಿಕೆ, ನವಿರುತನವನ್ನು ಈ ಕವಿ ಭಾವಗೀತೆಗಳಿಗೂ ತರುತ್ತಾರೆ. 
ಭಾವಗೀತೆಗಳನ್ನು ರಚಿಸಿದಂತೆಯೆ ತಮ್ಮದೇ ಆದ ಕೆಲವು ಪ್ರಸಿದ್ಧ ಕವಿತೆಗಳನ್ನು ಗೀತೆಯ 
ಮಾಧ್ಯಮಕ್ಕೆ ಕುಗ್ಗಿಸುವ ಪರಿಯನ್ನು ಈ ಕವಿಯಲ್ಲಿ ಕಾಣುತ್ತೆ "ವೆ. ಅಚ್ಚರಿಯೆಂದರೆ ಎರಡೂ 
ಯಶಸ್ವಿಯಾಗಿರುವುದು. 

ಲಕ್ಷ್ಮಣರಾಯರ ಭಾವಗೀತೆಗಳನ್ನು ಓದುವಾಗ ಸಕಾರಣವಾಗಿ ನರಸಿಂಹಸ್ವಾಮಿ ಅವರನ್ನು 
ನೆನೆಯುವುದಾಗುತ್ತದೆ. ನರಸಿಂಹಸ್ವಾಮಿಯವರು ಮಧ್ಯಮ ವರ್ಗದ ಪ್ರೇಮ-ಪ್ರೀತಿಯ 
ಭಾವಗಳನ್ನು ಭಾವಗೀತೆಗಳಲ್ಲಿ ಹಿಡಿದಿರುವುದು. ಉಲ್ಲಾಸಭರಿತ ವಿನಯ ಸಂಕೋಚಮಿಶ್ರಿತ 
ಜವ್ವನಿಗ ದಾಂಪತ್ಕ ಪ್ರೇಮಗೀತೆಗಳು ಕೆ. ಎಸ್‌. ನ. ಅವರದು. ಲಕ್ಷ್ಮಣರಾವ್‌ ಅದೇ 
ವರ್ಗವನ್ನು ಇಲ್ಲಿ ಪ್ರತಿನಿಧಿಸುತ್ತಾರೆ. ಆದರೆ ಹುರುಪು ಉಲ್ಲಾಸಗಳಿಗೆ ಸಂಕೋಚವಿಲ್ಲ. 
ಇವರ ಉರ್ದು ಗಜಲ್‌ ಪ್ರೇರಿತ ಗೀತೆಗಳು ಹೃದಯದಲ್ಲಿ ಮಧುಜ್ವಾಲೆಗಳನ್ನು ಸೃಷ್ಟಿಸುತ್ತವೆ. 

“ಕ್ಯಾಮೆರಾ ಕಣ್ಣು' ಸಂಕಲನದ ಕವಿತೆಗಳು ಕವಿಯ ಕಣ್ಣು ಮತ್ತು ಮನಸ್ಸು ತುಂಬಿಕೊಂಡ 
ಬದುಕು ಮತ್ತದರ ಅನುಭವಗಳು ಸುಗ್ಗಿ ಕಾಲದ ಕಣಜಗಳು. ಈ ಸಂಕಲನ ಕವಿಯ ಕವಿತೆಗಳ 
ಆಲ್ಬಮ್‌. ಆಲ್ಬಂನ ಎಲ್ಲ ಚಿತ್ರಗಳೂ ನೋಡುವ ಕಣ್ಣು ಮತ್ತು ಮನಸ್ಸಿಗೆ ಮೆಚ್ಚುಗೆ, ಹಿತ 
ತರಬೇಕೆಂಬ ನಿಯಮವೇನಿಲ್ಲ. ನೂರಾರು ಚಿತ್ರಗಳ ಆಲ್ಬಮ್ಮಿನಲ್ಲಿ ಮೆಚ್ಚುಗೆ, ಹಿತ ತರುವಂತಹ 
ಚಿತ್ರಗಳಿಗಂತೂ ಕೊರತೆ ಇರದು. “ಕ್ಕಾಮೆರಾಕಣ್ಣು' ಸಂಕಲನದಲ್ಲಿಯೂ ಹೀಗೆಯೆ. 
ಮೆಚ್ಚುವವರು ಎಲ್ಲವನ್ನೂ ಮೆಚ್ಚಬಹುದು. ಆಯ್ಕೆಯಲ್ಲಿ ಮೆಚ್ಚುವವರಿಗೆ ಇದು ಬೇಡ, 
ಇದಿರಲಿ ಎನ್ನುವಂತಹ ಕವಿತೆಗಳು ಇರುವುದಂತೂ ನಿಜ. 

ಕವಿಯೊಬ್ಬನ ಸಮಗ್ರ ಕಾವ್ಯ ಸಂಪುಟ ಪ್ರಕಟವಾಗುವುದು ಎಂದರೆ ಆತನ ಕವಿತೆಗಳನ್ನೆಲ್ಲ 
ಒಟ್ಟಾಗಿ ಕಾಲದ ಜರಡಿಗೆ ಹಾಕುವುದೇ ಆಗುತ್ತದೆ. ಲಕ್ಷ್ಮಣರಾವ್‌ ಕ್ಯಾಮೆರಾ ಕಣ್ಣಿನ ಮೂಲಕ 
ಆ ಕೆಲಸ ಮಾಡಿದ್ದಾರೆ. ಜರಡಿಯಲ್ಲಿ ಉಳಿಯುವ ಕವಿತೆಗಳು ಇಲ್ಲಿರುವುದಂತೂ ನಿಜ. 
ಇದು ಕವಿಯ ಭಾಗ್ಯವೂ ಹೌದು. 

ಒಟ್ಟಿನಲ್ಲಿ ಲಕ್ಮಣರಾಯರ ಕಾವ್ಯ ತನ್ನ ಲಾಲಿತ್ಯದಿಂದ ಕಾವ್ಠಪ್ರಿಯರಾದ ಸಾಮಾನ 
ಓದುಗರನ್ನು ಒಲಿಸಿಕೊಳ್ಳುವಲ್ಲಿ ಹೇಗೆ ಯಶಸ್ವಿಯಾಗುತ್ತದೆಯೋ ಹಾಗೆಯೆ ಗಂಭೀರನಾದ 
ಓದುಗ ಮತ್ತು ವಿಮರ್ಶಕರನ್ನೂ ತನ್ನ ಅರ್ಥಗರ್ಭಿತ ಭಾವವಲಯದಲ್ಲಿ ಹಿಡಿದಿಡುವ 
ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತದೆ. 
ಹ ಸ. ರಘುನಾಥ : ಶ್ರೀಲಕ್ಷ್ಮಿ ಪ್ರಾವಿಷನ್‌ ಸ್ಟೋರ್ಸ್‌ ರಸ್ತೆ, ರಾಮಕೃಷ್ಣ ಬಡಾವಣೆ, 

ಶ್ರೀನಿವಾಸಪುರ-೫೬೩ ೧೩೫ (ಕೋಲಾರ) ೫ 


೨೮ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-.೨೫ 


ಎದುರಿಗೆ ಹಣ ಬಂದ ಪ್ರಸಂಗ 


— ಸುಬ್ಬರಾಯ ದೇಶಪಾಂಡೆ 


ಮನೆ ಬಿಟ್ಟು, 
ಇನ್ನೇನು, 
ಪಾರ್ಸಲ್‌ ಆಫೀಸಿನ ತಿರುವು 
ದಾಟಬೇಕು, 
ಎದುರಿಗೇ ಬಂದಿತು ಒಂದು 
ಶವಯಾತ್ರೆ. 
ತತ್‌ಕ್ಷಣವೇ ಹೊಳೆದದ್ದು : 
ಎದುರಿಗೆ ಬಂದರೆ ಹೆಣ, 
ಕೈಕೊಂಡ ಕಾರ್ಯ. ಸುಗಮ. 
ಅಷ್ಟೇ ತತ್‌ಕ್ಷಣ ಅನ್ನಿಸಿದ್ದು : 
ಮಹತ್ವದ ಕೆಲಸಕ್ಕೇನೂ ಅಲ್ಲ 
ನಾನೀಗ ಹೊರಟದ್ದು. 


ಕೊಂಚ ನಿರಾಶೆ. 


ಆದರೂ, 

ಏನಾದರೂ ಮಹತ್ವದ್ದನ್ನು 
ನೆನೆದು 

ಆ ಕಾರ್ಯ ಮಾಡಬಹುದು 

ಎಂದೂ ಅನಿಸಿದಾಗ 

ಸ್ವಲ್ಪ ಸಮಾಧಾನ. 


ಈಗ 
ಕೊಂಚ ಅತ್ತಿತ್ತ ಕತ್ತು 
ಹೊರಳಿಸಿದಾಗ 
ಫಕ್ಕನೇ ಅನ್ನಿಸಿತು : 
ಸಾಗುತ್ತಲೇ ಇದ್ದಾರೆ 
ಸಾಲು ಸಾಲು ಮಂದಿ 
ಸಾವಿರ ಸಾವಿರ 
ಇತ್ತಿಂದತ್ತ ಅತ್ತಿಂದಿತ್ತ ; 
ಆದರೆ 
ನೋಡುತ್ತಲೇ ಇಲ್ಲ ಇತ್ತ 
ಇತರ ದಾರಿಹೋಕರನೇಕರು 
ಎಂದು ; 
ಕೊಂಚವಾದರೂ ಸಿಂಪಥಿಸುತ್ತಲೇ 
ಇಲ್ಲಿ ಈ ಸತ್ತವನತ್ತ 
ಎಂದು ಬೇಸರವೂ ಆಯಿತು , 


ಸಂಕಲನ-೨೫ 


ಒಮ್ಮೆಯಾದರೂ 
ನೋಡಬಾರದೆ ತಿರುಗಿ 

ಮತ್ತೆ ಎಂದೂ ತಿರುಗಿ 
ಬಾರದವನತ್ತ 

ಎಂದೂ ಅನ್ನಿಸಿತು. 

ಆದರೆ 

ಆ ಒಬ್ಬರು ಮಾತ್ರ 

ನೋಡುನೋಡುತ್ತ 

ನಿಂತೇ ಬಿಟ್ಟರು ; 

ನಿಂತ ನಿಂತಂತೆಯೇ 

ಕಣ್ಣು ಕಣ್ಣು ಬಿಟ್ಟರು ; 

ಮತ್ತೆ ಮತ್ತೆ ನೋಡಿದರು ; 

ಪಾಪದವರು 

ಎಂಬಂಥವರು ; 

ದುಗುಡವನ್ನು 

ಮೋರೆ ತುಂಬ ಕಡೆದುಕೊಂಡವರು ; 

ತಮ್ಮದೇ ಹೆಣ 
ಹೊತ್ತಿದ್ದಾರೇನೋ ಎಂಬಂತಹ 

ತಳ್ಳಂಕ ಮುಖದವರು ; 

ಖುದ್ದು ಹೆಣಕ್ಕಿಂತಲೂ 

ಹೆಚ್ಚು ಹೆಣವಾಗಲು 
ಒಪ್ಪುವಂಥವರು. 


ಇತ್ತ ನೋಡಿದರೆ 

ಆ ಹೆಣ ಹೆತ್ತವರು : 

ತುಂಬ ಅವಸರದಲ್ಲಿದ್ದಂತೆ 
ಕಂಡವರು : 

ಹೆಚ್ಚು ಕಡಿಮೆ ಓಟಗಾಲಲ್ಲೇ 
ನಡೆದಿದ್ದವರು. 

ಇದ್ದಾವು ಅದಕ್ಕೆ ಕಾರಣ ಹತ್ತಾರು : 

ಆದಷ್ಟು ಬೇಗ ಹೊತ್ತು ಹಾಕಬೇಕು 
ಎಂದು ಇರಬೇಕು ; 


ಹೊತ್ತು ಹೊತ್ತು ಬೇಸರವೂ ಆಗಿರಬೇಕು ; 


ಹೊತ್ತು ಏರಿ ಏರಿದಂತೆ ಹೊಟ್ಟೆಯೂ 
ತಾಳ ಹಾಕುತ್ತಿರಬೇಕು ; 
ಅಥವಾ 


ಜನೆವರಿ -- ಫೆಬ್ರವರಿ ೨೦೦೬ 


೨೯ 


೩೦ 


ಇನ್ನೊಂದು ಹೆಣವೂ ಇದ್ದೀತು 
ಮನೆಯಲ್ಲಿ ; 

ಹೆಗಲು ಏರಲು ಕಾದಿರಬೇಕು ; 

ಅಥವಾ 

ಸುಡುಗಾಡು ಸಮೀಪವೂ ಬಂದಿರಬೇಕು ; 

(ಪಂದ್ಯದ ಕೊನೆಕೊನೆಗೆ 

ವೇಗ ಹೆಚ್ಚಿಸುವದಿಲ್ಲವೇ ಓಟಗಾರ, 

ಹಾಗೂ ಇರಬೇಕು ;) 

ಅಥವಾ... 

ಸಾಯಲು ಏನಾದರೇನು ಅಂದುಕೊಂಡೆ. 


ಹಾಗೆ ಅಂದುಕೊಳ್ಳುತ್ತಿರುವಂತೆಯೇ 
ಅನ್ನಿಸಿದ್ದು ; 

ಅಗ್ನಿಯ ಗಡಿಗೆ ಹಿಡಿದು ನಡೆದ ಹುಡುಗ 

ಪಂಚೆಯನ್ನು ಸರಿಯಾಗಿ ಉಡಬೇಕಾಗಿತ್ತು 
ಎಂದು. 

ಹಾಗೆಯೇ ಅನ್ನಿಸಿದ್ದು : 

ಹತ್ತಿರವೇ ಹಾದು ಹೋದ 

ಕಪ್ಪು ಭಟ್ಟನ ಮೆಳ್ಳಗಣ್ಣು 

ಕೊಂಚ ಪರಿಚಿತವೇ ಆದದ್ದೆಂದು. 

ಮೋರೆಗಿಂತ 

ಆ ಕಣ್ಣಿನ ಮೆಳ್ಳನ್ನೇ ಲಕ್ಷ್ಯಗೊಟ್ಟು 
ನೋಡುತ್ತ, 

ಈ ಹಿಂದೆ 

ಈತನೊಂದಿಗೆ ಮಾತಾಡಿರಲೂ 
ಬಹುದು ಎಂದು. 


ಆದರೆ, 

ತಮಾಷೆ ಎಂದರೆ, 

ಹೆಣ ಹೊತ್ತವರ ಹಿಂದಿನ ಮಂದಿ ಕೂಡ 

ಯಾಕೋ ದುಃಖದಲ್ಲಿದ್ದಂತೆ ಕಾಣಲಿಲ್ಲ. 

(ಒಂದೆರಡು ತಂಬಾಕು ಅಗಿಯುವ 
ದವಡೆಗಳು, 

ಬೀಡಿ ಎಳೆಯುವ ಬಾಯಿಗಳು, 

ನಶ್ಯ ನುಂಗುವ ಮೂಗುಗಳು) 

ಬಹುಶಃ ದುಃಖಿಸುವ ಅಭಿನಯ 


ಅವರಿಗೆ ಸರಿಯಾಗಿ ಗೊತ್ತಿ ರಲಿಕ್ಕೂ ಇಲ್ಲ, 


ಪಾಪ! 
ಇಂಥದಕ್ಕೆಲ್ಲಿದೆ ಹೇಳಿ, 


ಜನೆವರಿ -- ಫೆಬ್ರವರಿ ೨೦೦೬ 


ಇಂಥಲ್ಲಿ. ಅಳುವ ಅಭಿನಯ ಕಲಿಸುವ 

ಒಂದು ನಾಟ್ಯ ವಿದ್ಯಾಲಯ! 

ಎಂತಲೇ ಅನ್ನಿಸಿತು : 

ಕಡ್ಡಾಯವಾಗಬೇಕು ಕನಿಷ್ಠ ಪಠ್ಯದಲ್ಲಿ 

ಇಂಥಲ್ಲಿ ಅಳುವದರ ಕಲಿಕೆ ಮತ್ತು 
ಕಲಿಸುವಿಕೆ. 

ಏಕೆಂದರೆ, 

ಬಂದೇ ಬರುತ್ತದಲ್ಲವೇ ಮರಣ 

ಒಂದೊಂದು ಮನೆಯಲ್ಲೂ ಯಾವುದೇ 
ಕ್ಷಣಕೆ. 


ಈಗ ಅಕಸ್ಮಾತ್ತಾಗಿ ನೋಡಿದೆ ಚಟ್ಟದತ್ತ ; 

ಕಟ್ಟಬೇಕಾಗಿತ್ತು ಸರಿಯಾಗಿ ಎನ್ನಿಸಿತು ; 

ಗಟ್ಟಿ ಇರಲಿಕ್ಕಿಲ್ಲ ಹುರಿ ಎನ್ನಿಸಿತು ; 

ಒಪ್ಪಾರೆಯೂ ಆಗಿದೆ ಹೆಣ ಕೊಂಚ 

ಎಂದೂ ಅನ್ನಿಸಿತು. 

ಆದರೂ ; 

ಏನೋ ಒಂದು 

ಹೇಗೋ ಮಾಡಿ 

ಅಂತೂ ಹೊತ್ತಿದ್ದಾರಲ್ಲ ; 

ತೀರಾ ಕೆಳಗೇನೂ ಕೆಡುವಲಿಕ್ಕಿಲ್ಲವಲ್ಲ ; 

ಯಾಕಾದರೂ ಸತ್ತು ಇವರ ಹೆಗಲು 
ಏರಿದೆನಪ್ಪಾ 

ಎಂದು 

ಸತ್ತವನಿಗೂ ಅನಿಸಲಿಕ್ಕಿಲ್ಲವಲ್ಲ, 

ಎಂದೂ 

ಏಕೋ ಸಮಾಧಾನ ಅನ್ನಿಸಿತು. 


ಈಗ, 

ಅಷ್ಟೇ ಅಕಸ್ಮಾತ್ತಾಗಿ 

ಹೆಣದ ಮೋರೆಯೂ ಕಂಡಿತು. ; 

ಆದರೆ, 

ಆ ಮುಖ ಕೂಡ 

ಅಷ್ಟೊಂದು ಸತ್ತ ಭಂಗಿಯಲ್ಲಿರಲಿಲ್ಲ ; 

ಇದು ಇನ್ನೊಂದಿಷ್ಟು ಸತ್ತಂತೆ 
ಕಾಣಬೇಕಾಗಿತ್ತು 

ಎಂದುಕೊಂಡೆ ; 

ಇನ್ನಷ್ಟು ಮೃತದ ಕಳಕಳೆ ಇಲ್ಲಿ 
ಇರಬೇಕಾಗಿತ್ತು 


ಸಂಕಲನ-೨೫ 


ಎಂದುಕೊಂಡೆ ; ಸಾಯುವ ಮುನ್ನ 
ಜು 


ಆದರೂ, ಪಾಪ, ಕನಿಷ್ಠ ಈ ಬಗ್ಗೆ ವಿಚಾರವನ್ನೂ 
ತನ್ನ ಕೈಲಾದಷ್ಟು .ಪ್ರಯತ್ನಿಸಿರಬಹುದು ಮುಡುವದಿಲ್ಲ 

ಆತ ಎಂದು ವಿಷಾದಪಟ್ಟುಕೊಂಡೆ. 
ಎಂದೂ ಅಂದುಕೊಂಡೆ. 
ಆದರೂ, "ಹಾಗೆ ಅಂದುಕೊಳ್ಳುತ್ತಿರುವಂತೆಯೇ, 
ಈ ಜನಕ್ಕೆ ಆ.18 
ಸಾಯಲೂ ಸರಿಯಾಗಿ ಬರುವದಿಲ್ಲ ; ಹ ಯೆ 
ಖರೆ ಖರೆ ಸತ್ತರೂ ಲ 


ನನ್ನ ಮಹತ್ವದ ಕೆಲಸ ನೆನಪಿಸಿಕೊಳ್ಳುತ್ತ 
ಮುನ್ನಡೆದೆ. 


ಸತ್ತಂತೆಯೇ ಕಾಣುವದಿಲ್ಲ ; 


೨ 


ಹ ದೇಶಪಾಂಡೆ ಸುಬ್ಬರಾಯ : #೧೩, ನೆಲೆ, ಶ್ರೀರಂಗಮಾರ್ಗ, ಕುಸುಮನಗರ, ಧಾರವಾಡ-೮ ಔ 


ಪಾಪದ ಕೊಳಗ — ದ್ವಾರಕಾನಾಥ್‌ ಹೆಚ್‌. ಕಬಾಡಿ 


ಬೀದಿ ಬೀದಿಗಳಲ್ಲಿ ಹುಚ್ಚುನಾಯಿಗಳು 
ಬಾಯಿಗೆ ಬಂದಂತೆ ಬೊಗಳುವ ಬೊಚ್ಚು ಬಾಯಿಗಳು 
ಯಾವ ಹಿಡಿತವೂ ಇಲ್ಲದ ಈ ನಮ್ಮ ಭವ್ಯ ರಾಜ್ಯ 
ಇಲ್ಲಿ ಎಲ್ಲಿ ನೋಡಿದರಲ್ಲಿ ತಲೆ ಹಿಡುಕರ ವ್ಯಾಜ್ಯ 
ಜನ ಜೀವನವಿಲ್ಲಿ ಇಳಿದರೂ ಸರಿ ಆಳ ನರಕಕ್ಕೆ 
ಎಲ್ಲ ಸುವಿಧಗಳೂ ಬೇಕು ನಮ್ಮ ನಾಯಕರ ವಿಹಾರಕ್ಕೆ 
ಯಾರಿಗೂ ಇಲ್ಲಿ ಯಾರ ಚಿಂತೆಯೂ ಇಲ್ಲ 
ಈ ದೇಶದ ಭವಿಷ್ಯ ಆ ದೇವನೇ (ಇದ್ದರೆ) ಬಲ್ಲ 
ಬೆಳಗಾದರೆ ಇಲ್ಲಿ ನಾಯಿ ನರಿಗಳಂತೆ ಒಂದಲ್ಲ ಒಂದು ಕಚ್ಚಾಟ 
ಎಲ್ಲ ಜನರದೂ ಒಂದಲ್ಲ ಒಂದು ಹುಚ್ಚಾಟ 
ಬೆಂಕಿ ತಿನ್ನಿಸಿ ಬಡಜನರಿಗೆ ನಕ್ಕು ನಗುವ ಇವರ ಪರಿ 
ನಾಚಿಕೆ ಪಡಬಹುದು ನೋಡಿ ಕಾಡ ಠಕ್ಕ ಕಪಟ ನರಿ 
ಯಾವ ವಿಷಘಳಿಗೆಯಲಿ ಹುಟ್ಟಿತೋ ಈ ನಮ್ಮ ಮಹಾನ್‌ ದೇಶ 
ಇಲ್ಲಿ ನಡೆಯುತ್ತಿದೆ ಸದಾ ಒಂದಲ್ಲ ಒಂದು ವೇಷ-ದ್ವೇಷ-ಸಮಾವೇಶ 
ಮೋಸ ಮಾಡುವ ಮೀರ್‌ಸಾದಕರಿಗೇ ಇಲ್ಲಿ ಸದಾ ಗೆಲುವು 
ಸೇವೆ ಮಾಡುವ ಸಜ್ಜನರ ಮನೆಗಳ ಮುಂದೆ ಇವರು ಬಿಟ್ಟ ಮಲವು 
ಸತ್ತೂ ಬದುಕುವ ಜಾತಿ-ಮತಗಳಿಗೆ ಇಲ್ಲಿ ಕೊರತೆ ಇಲ್ಲ 
ದಕ್ಕಿದುದನು ತಿಂದು ತೇಗುವವನೇ ಇಲ್ಲಿ ಜಾಣ ಮಲ್ಲ 
ಕಣ್ಣಿದ್ದೂ ಕುರುಡರಂತೆ ನಡೆಯುವ ಘನನಾಯಕರ ಬಳಗ 
ಎಲ್ಲಿ ನೋಡಿದರಲ್ಲಿ ತುಂಬಿ ತುಳುಕುತಿದೆ ಇಲ್ಲಿ ಶತಪಾಪದ ಕೊಳಗ 


ಔ ದ್ವಾರಕಾನಾಥ್‌ ಹಚ್‌. ಕಬಾಡಿ : ಶ್ರೀಚರಣ, ನಂ. ೮೦, ೫ನೇ ಅಡ್ಡರಸ್ತೆ, ೧ನೇ ಮೇನ್‌ 
ಬಿ.ಡಿ.ಎ. ಲೇಔಟ್‌, ರಾಜಮಹಲ್‌ ವಿಲಾಸ್‌ ೨ನೇ ಹಂತ, ಬೆಂಗಳೂರು - ೫೬೦ ೦೯೪ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ಒಣ 


ನೇಪಾಳ ಮತ್ತು ಆರನೆಯ ವಿಕ್ರಮಾದಿತ್ಯ 


ET 
- ಜೆ. ಎಂ. ನಾಗಯ್ಯ 


ಏಕೈಕ ಹಿಂದೂ ರಾಷ್ಟ್ರವೆಂದು ಕರೆಯಿಸಿಕೊಂಡ ನೇಪಾಳ ತನ್ನ ಪ್ರಕೃತಿ ಸೌಂದರ್ಯ, 
ಹಿಮಪರ್ವತ ಶ್ರೇಣಿಗಳು, ಕಾನನ ಕಣಿವೆಗಳಿಂದ ಪ್ರಪಂಚದೆಲ್ಲೆಡೆಯಿಂದ ಪ್ರವಾಸಿಗರನ್ನು 
ಆಕರ್ಷಿಸುತ್ತಿದೆ. ಭಾರತೀಯ, ಮಂಗೋಲ, ಟಿಬೇಟ್‌ ಮತ್ತು ಚೀನೀ ಸಂಸ್ಕೃತಿಗಳ ಮಿಶ್ರಣವನ್ನು 
ನೇಪಾಳ ಸಂಸ್ಕೃತಿಯಲ್ಲಿ ಕಾಣುತ್ತೇವೆ. ಭಾರತ-ನೇಪಾಳಗಳ ಸಂಬಂಧ ಪ್ರಾಚೀನ ಕಾಲದಿಂದಲೂ 
ಇದ್ದುದನ್ನು ಇತಿಹಾಸ ತಿಳಿಸುತ್ತ ದೆ. ಪಶುಪತಿನಾಥನ ದೇವಾಲಯ ಮತ್ತು ಬೌದ್ಧ 
ಸೂ ಪಗಳಿಂದಾಗಿ ನೇಪಾಳವು ಹಿಂದೂಗಳಿಗೆ -ಪವಿತ್ರ ಕ್ಷೇತ್ರವಾಗಿದೆ. ಭಾರತೀಯರು 
ನಂಬಿಕೊಂಡು ಬಂದಿರುವ ಛಪ್ಪನ್ನೈವತ್ತಾರು ದೇಶಗಳಲ್ಲಿ ನೇಪಾಳವೂ ಒಂದು. ಹಾಗೆಯೇ 
ಕರ್ನಾಟಕಕ್ಕೂ ನೇಪಾಳಕ್ಕೂ ಸಾಂಸ್ಕೃತಿಕ ಸಂಬಂಧ ಕ್ರಿ.ಶ. ೧೧ ನೇ ಶತಮಾನದಿಂದಲೇ 
ಇದ್ದುದನ್ನು ಶಾಸನಗಳು, ನೇಪಾಳಿ ವಂಶಾವಳಿಗಳು, ಐತಿಹ್ಯಗಳು ಹೇಳುತ್ತವೆ. 

ನೇಪಾಳವು ಉತ್ತರ ಭಾರತದ ಈಶಾನ್ಯಕ್ಕೆ ಬರುತ್ತಿದ್ದು ಅದರ ದಕ್ಷಿಣಕ್ಕೆ ಭಾರತದ 
ಬಿಹಾರ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಬರುತ್ತವೆ. ನೇಪಾಳದ 
ಉತ್ತರಕ್ಕೆ ಹಿಮವತ್ಸರ್ವತಗಳು, ಟಿಬೇಟ್‌, ಚೀನ ದೇಶಗಳಿವೆ. ನೇಪಾಳವು ಭೌಗೋಳಿಕವಾಗಿ 
ಮೂರು ರೀತಿಯಲ್ಲಿ ವಿಭಾಗಗೊಳ್ಳುತ್ತದೆ. ದಕ್ಷಿಣಕ್ಕೆ “ತರಾಯಿ' ಸಮತಟ್ಟು ಪ್ರದೇಶ, ಮಧ್ಯಕ್ಕೆ 
ಕಣಿವೆಗಳಿಂದ ಕೂಡಿದ ಪ್ರದೇಶ, ಉತ್ತರಕ್ಕೆ ಹಿಮವತ್ಸರ್ವತ ಶ್ರೇಣಿಗಳಿಂದ ಕೂಡಿದ ಪ್ರದೇಶ. 
ಇದರ ರಾಜಧಾನಿ “ಕಾಠಮಾಂಡು'. ಪಾಟನ ಮತ್ತು ಭದಗಾಂವ (ಭಕ್ತಪುರ) ಪ್ರಾಚೀನ 
ಕಾಲದ ಪ್ರಸಿದ್ಧ ನಗರಗಳು. ನೇಪಾಳವೆಂಬ ಹೆಸರು ಹೇಗೆ ಪ್ರಾಪ್ತವಾಯಿತೆಂಬುದಕ್ಕೆ 
ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೌಟಿಲ್ಕನು ಅರ್ಥಶಾಸ್ತ್ರದಲ್ಲಿ “ನೇಪಾಲ'ವೆಂದೇ 
ಕರೆದಿದ್ದಾನೆ. ಚೀನ ದೇಶದ ಏಳನೆಯ ಶತಮಾನದ ಬೌದ್ಧಗ್ರಂಥಗಳಲ್ಲಿ "ನಿ-ಪೊ-ಲೊ' 
ಎಂದು ಕರೆಯಲಾಗಿದೆ. “ನೇಪಾಳ' ಶಬ್ದವು ನೇವಾರಿ “ನೇಪ' ದಿಂದ ನಿಷ್ಠನ್ನಗೊಂಡಿರುವುದನ್ನು 
ಬಹುತೇಕ ವಿದ್ವಾಂಸರು ಒಪ್ಪಿದ್ದಾರೆ. ಸಿಲ್ವೆನ್‌ ಲೇವಿ ಅವರು "ನೇ' ಎಂದರೆ “ಅಶೋಕ 
ವೃಕ್ಷ' ಇದರಿಂದ ನೇಪಾಳವೆಂಬ ಹೆಸರು ಬಂದಿದೆಯೆನ್ನುತ್ತಾರೆ. ಆದರೆ ನೇಪಾಳಿಗಳ ಪ್ರಕಾರ 
ಕಿರಾತ ಶಬ್ದ “ನೇಪ' ಅಥವಾ “ನೇವಾರಿ' ಪದ ನೇವಾರದಿಂದ ಬಂದುದಾಗಿದೆ. 

“ನೇಪಾಳ' ಶಬ್ದ “ನಿಪ” (೩ 186) ಪದದಿಂದ ಬಂದಿದೆಯೆಂದು ಕೆಲವರು 
ಭಾವಿಸುತ್ತಾರೆ. ಹಿಂದೊಮ್ಮೆ ನೇಪಾಳ ಕಣಿವೆಯು ಒಂದು ದೊಡ್ಡ ಸರೋವರವಾಗಿತ್ತೆಂದು 
ಹೇಳಲಾಗಿದೆ. ಭೂಗರ್ಭಶಾಸ್ತ್ರಜ್ಞರು ಮತ್ತು ಭೂಗೋಶಶಾಸ್ತ್ರಜ್ಞರು ಅಲ್ಲಿ ಸರೋವರವಿದ್ದು 
ದನ್ನು ವೈಜ್ಞಾನಿಕ ಆಧಾರಗಳಿಂದ ಖಚಿತಪಡಿಸಿದ್ದಾರೆ. “ನೇಪಾಳವನ್ನು “ನಾಗಹ್ರದ' 
(ಪ್ರದ ೯ ಆಳವಾದ ಸರೋವರ)ವೆಂದೂ ಕರೆಯುತ್ತಿದ್ದುದುಂಟು. 

'ನೇ' ಎಂಬ ಮುನಿಯಿಂದ "“ನೇಪಾಳ' ವೆಂಬ. ಹೆಸರು. ಬಂದಿದೆಯೆಂದು ಪೌರಾಣಿಕ 
ಕಥೆಗಳು ಹೇಳುತ್ತವೆ. ಈ ಮುನಿ ನೇಪಾಳದ ಕಣಿವೆಗೆ ಆಗಮಿಸಿ ವಾಗಮತಿ ನದಿ ದಂಡೆಯ 


೩೨ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಮೇಲೆ ತಪಸ್ಸನ್ನಾಚರಿಸಿದ್ದುದನ್ನು ಎಲ್ಲ ವಂಶಾವಳಿಗಳು ಹೇಳುತ್ತವೆ. ರೈಟ್‌ ಅವರ 
ವಂಶಾವಳಿಯ ಪ್ರಕಾರ ಸತ್ಯಯುಗದಲ್ಲಿ “ನೇ” ಮುನಿಯು ಇಲ್ಲಿಯ ಜನರಿಗೆ ಧರ್ಮದ 
ಸತ್ಯ ಮಾರ್ಗವನ್ನು ಬೋಧಿಸಿ. ದೇಶವನ್ನು ಆಳಿದುದರಿಂದ ಈ ದೇಶಕ್ಕೆ ("ನೇ' 
ಮುನಿಯಿಂದಾಗಿ) ಈ ಹೆಸರು ಬಂದಿದೆ. ಪದ್ಮಗಿರಿಯ ವಂಶಾವಳಿಯ ಪ್ರಕಾರ "ನೇ' ಮುನಿಯು 
ಈ ದೇಶಕ್ಕೆ ಕುರಿ ಕಾಯುವ “ನೇಪ'ನನ್ನು ರಾಜನನ್ನಾಗಿ ಮಾಡಿದ, ಈ ನೇಪನಿಂದ “ನೇಪಾಳ” 
ವೆಂಬ ಹೆಸರು ಪ್ರಾಪ್ತ್ರವಾಯಿತು.* 
| ನೇವಾರಿಗಳು ನೇಪಾಳದ ಮೂಲ ಜನಾಂಗವಾಗಿದ್ದು ಈ ಜನಾಂಗದಿಂದಾಗಿ ಈ 
ಪ್ರದೇಶಕ್ಕೆ "ನೇಪಾಳ 'ವೆಂಬ ಹೆಸರು ಬಂದಿರಬೇಕು. ನೇಪಾಳದ ಮೂಲನಿವಾಸಿಗಳಾದ 
(ವಾರಿಗಳು ಕೆಲವು ವಂಶಾವಳಿಗಳ ಪ್ರಕಾರ ““ನಾನ್ಶ್ಯದೇವನ ಜೊತೆ “ನಯೋರ' ನಾಡಿನಿಂದ 
ಬಂದವರು. ಇವರು ಬ್ರಹ್ಮಪುತ್ರ ಛತ್ರಿ ಮತ್ತು ಆಚಾರ್‌ ವರ್ಗಕ್ಕೆ ಸೇರಿದವರು. ಈ ಕಥೆಯನ್ನು 
ನಂಬಿ ನೇವಾರಿಗಳು ತಾವು ಕರ್ನಾಟಕದವರೆಂದು ಹೇಳಿಕೊಳ್ಳುತ್ತಾರೆ.'' ಪ್ರಾಚೀನ ಸಾಹಿತ್ಯ 
ಕೃತಿಗಳಲ್ಲಿ ನೇಪಾಳದ ಪ್ರಸ್ತಾಪ ಬರುತ್ತದೆ. ನೇಪಾಳವು ಕಂಬಳಿಗೆ ಪ್ರಸಿದ್ಧವಿದ್ದು ಇವುಗಳನ್ನು 
ಪಾಟಲಿಪುತ್ರದಲ್ಲಿ ಮಾರುತ್ತಿದ್ದುದನ್ನು ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. ಇತ್ಸಿಂಗ್‌ 
ಕ್ರಿ.ಶ. ೭೦೦ ರಲ್ಲಿ ಒಂದು ಕಥೆಯನ್ನು ಹೇಳಿದ್ದು, ಆ ಪ್ರಕಾರ ಬುದ್ಧನು ತನ್ನ ಶಿಷ್ಕರಿಗೆ 
ನೇಪಾಳ ದೇಶಕ್ಕೆ ಹೋಗದಿರಲು ಹೇಳುತ್ತಾನೆ. ಕಾರಣ ಅಲ್ಲಿ ಕ್ರೂರ ಗುಡ್ಡಗಾಡು ಜನರಿದ್ದುದು. 
ಒಟ್ಟಾರೆ ಮೂಲನಿವಾಸಿಗಳಾದ “ನೇವಾರಿ'ಗಳಿಂದಲೇ ನೇಪಾಳವೆಂಬ ಹೆಸರು ಪ್ರಾಪ್ತವಾಗಿದೆ. 
5 ನೇಪಾಳಿದ ಪ್ರಾಚೀನ ಇತಿಹಾಸವನ್ನು ರೇಗ್ಮಿ್‌ ಅವರು ಆರು ಘಟ್ಟಗಳನ್ನಾಗಿ ವಿಂಗಡಿ 
ಸಿದ್ದಾ ರೆ. ವಂಶಾವಳಿಗಳ ಆಧಾರದ ಮೇಲೆ ಕಲಿಯುಗ ಆರಂಭದಿಂದ ೩೮೨೪ ನೇ ವರ್ಷದ 
ಪರೆಗೆ ಅಂದರೆ ಕ್ರಿ.ಶ. ೭೨೮ ರ ವರೆಗೆ ನೇಪಾಳವನ್ನು ಆಳಿದ ಅರಸು ವಂಶಗಳೆಂದ 
೧) ಗೋಪಾಲವಂಶ, ೨) ಅಹೀರರು ಅಥವಾ ಮಹಿಪಾಲರು, ೩) ಕಿರಾತರು, ೪) ಸೋಮ 
'ವಂಶೀಯರು, ೫) ಸೂರ್ಯವಂಶೀಯರು, ೬) ಠಾಕುರಿಗಳು ಎಂದು ಗುರುತಿಸಿದ್ದಾರೆ. 
'ಠಾಕುರಿಗಳು (ಕ್ರಿ.ಶ. ೯-೧೧ ನೇ ಶತಮಾನದ ವರೆಗೆ) ಆಳಿದರು. ಠಾಕುರಿ ವಂಶದ 
'ಗುಣಕಾಮದೇವನು ಕ್ರಿ.ಶ. ೧೦ ನೇ ಶತಮಾನ ಬಾಗ್‌ಮತಿ ಮತ್ತು ವಿಷ್ಣುಮತಿ ನದಿಗಳ 
'ಸಂಗಮಸ್ಥಾನದಲ್ಲಿ “ಕಾಂತಿಪುರ' (ಕಾಶಮಾಂಡೊ) ನಗರವನ್ನು ಸ್ಥಾಪಿಸಿದನು. ಕಾಠಮಾಂಡೊ 
ಅಥವಾ ಕಾಷ್ಮಮಂಟಪವು ಒಂದೇ ಒಂದು ಮರ ಬಳಸಿ ನಿರ್ಮಾಣವಾದ ದೊಡ್ಡ ಮರದ 
ಮನೆಯನ್ನು ಸೂಚಿಸುತ್ತದೆ. ಆ ಮನೆಯಿಂದಾಗಿ ಕಾಠಮಾಂಡೊ ನಗರಕ್ಕೆ ಪ್ರಸ್ತುತ ಹೆಸರು 
ಪ್ರಾಪ್ತವಾಗಿದೆ. ಈ ಠಾಕುರಿ ವಂಶದ ಹರ್ಷದೇವನ ಕಾಲದಲ್ಲಿ (ಕ್ರಿ.ಶ. ೧೦೯೦-೯೬) 
ಇವನು ದುರ್ಬಲನಾಗಿದ್ದ ಕಾರಣ ನೇಪಾಳವನ್ನು ವಶಪಡಿಸಿಕೊಳ್ಳಲು ಕೆಲವು ಯುದ್ದಗಳು 
ನಡೆಯುತ್ತವೆ. ಈ ಸುಮಾರಿನಲ್ಲಿ "ಕರ್ನಾಟ' ವಂಶದ ನಾನ್ಯದೇವನು ನೇಪಾಳದ ಸಿಮ್ರೌನ್‌ಗಢ 
ರಾಜಧಾನಿಯಿಂದ ದಂಡೆತ್ತಿ ಬಂದು ಮಧ್ಯನೇಪಾಳದ ಭದಗಾಂವ್‌ (ಭಕ್ತಪುರ) ನಗರವನ್ನು 
ತನ್ನ ನಿವಾಸವನ್ನಾಗಿ ಮಾಡಿಕೊಂಡನೆಂದು ನೇತ್ರ ಬಿ ಥಾಪ" ಅಭಿಪ್ರಾಯಪಡುತ್ತಾರೆ. 
ನೇಪಾಳದ ಮಧ್ಯಕಾಲೀನ ಚರಿತ್ರೆ ಕರ್ನಾಟಕಕ್ಕೆ ಬಹುಮುಖ್ಯ ಸಂದರ್ಭ. ಆಗ 
ಕರ್ನಾಟಕದಲ್ಲಿ ಆಳುತ್ತಿದ್ದ ಚಕ್ರವರ್ತಿಗಳೆಂದರೆ ಕಲ್ಕಾಣದ ಚಾಲುಕ್ಕರು. ಅವರಲ್ಲಿ ಆರನೆಯ 


ಸಂಕಲನ-೨೫ ಜನೆವರಿ 4 ಫೆಬ್ರವರಿ ೨೦೦೬ ೩೩ 


ವಿಕ್ರಮಾದಿತ್ಕನು ತನ್ನ ಕೀರ್ತಿಪತಾಕೆಯನ್ನು ಕರ್ನಾಟಕದ ಹೊರಗೆ ಬಹುದೂರದಲ್ಲಿ ಹಾರಿಸಿ 
ಮೆರೆಸಿದ್ದಾನೆ. ಇವನು ಉತ್ತರ ಭಾರತಕ್ಕೆ ಮೂರು ಸಲ ದಂಡಯಾತ್ರೆ ಕೈಗೊಂಡು ಅಲ್ಲಿಯ 
ಅರಸರನ್ನೆಲ್ಲ ಸೋಲಿಸಿ ಅವರನ್ನು ತನ್ನ ಅಧೀನಕ್ಕೊಳಪಡಿಸಿಕೊಂಡನು. ಈ ವಿಷಯವನ್ನು 
ಕನ್ನಡದ ಶಾಸನಗಳು ಹೇಳುತ್ತಿವೆ. 

ಕುಮಾರನಾಗಿದ್ದ ವಿಕ್ರಮಾದಿತ್ಯನು ತಂದೆ ಚಕ್ರವರ್ತಿ ೧ ನೆಯ ಸೋಮೇಶ್ವರನ ಪರವಾಗಿ 
ಮಾಳವ ದೇಶಕ್ಕೆ ಹೋಗುತ್ತಾನೆ. ಕಾರಣ ಕಲಚುರಿ ಕರ್ಣ ಮತ್ತು ಭೀಮ ಸೇರಿಕೊಂಡು ಪರಮಾರ 
ಸಿಂಹಾಸನವನ್ನು ಆಕ್ರಮಿಸಿಕೊಂಡು ಜಯಸಿಂಹನನ್ನು ಓಡಿಸಿರುತ್ತಾರೆ. ಈ ಜಯಸಿಂಪನಿಗೆ 
ಸಹಾಯ ಮಾಡಲು ವಿಕ್ರಮಾದಿತ್ಯನು ಉತ್ತರ ಭಾರತಕ್ಕೆ ದಂಡಯಾತ್ರೆ ಕೈಕೊಂಡು ಯುದ್ಧದಲ್ಲಿ 


ಕರ್ಣ ಭೀಮರನ್ನು ಸೋಲಿಸಿ ಜಯಸಿಂಹನಿಗೆ ಪಟ್ಟ ಕಟ್ಟುತ್ತಾನೆ. ಈ ಘಟನೆ ಕ್ರಿ.ಶ. ೧೦೫೫ ರ 


ಸುಮಾರಿನಲ್ಲಿ ನಡೆದಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. 

ವಿಕ್ರಮಾದಿತ್ಯನ ಅಣ್ಣ ೨ ನೆಯ ಸೋಮೇಶ್ವರನು ಚಕ್ರವರ್ತಿಯಾಗಿ ಕಲಚುರಿ 
ಕರ್ಣನೊಂದಿಗೆ ಸೇರಿ ಮಾಳವಕ್ಕೆ ನುಗ್ಗಿ ಜಯಸಿಂಹನನ್ನು ಕೊಂದು ಉದಯಾದಿತ್ಯನನ್ನು 
ಪಟ್ಟಕ್ಕೆ ಕೂರಿಸುತ್ತಾನೆ. ಇದು ವಿಕ್ರಮಾದಿತ್ಯನಿಗೆ ಹಿಡಿಸಲಿಲ್ಲ. ಮುಂದೆ ವಿಕ್ರಮಾದಿತ್ಯ 
ಚಕ್ರವರ್ತಿಯಾದಾಗ ಮಾಳವ ದೇಶಕ್ಕೆ ನುಗ್ಗಿ ಧಾರಾನಗರವನ್ನು ಸುಟ್ಟುಬರುತ್ತಾನೆ. ಈ 
ಯುದ್ಧ ನಡೆದದ್ದು ಕ್ರಿ.ಶ. ೧೦೭೭ ಮಾರ್ಚ್‌ ೧೯ ರಲ್ಲಿ. ರಾಯಬಾಗ ಶಾಸನದಲ್ಲಿ “ಸ್ವಸ್ತಿ 
ಶ್ರೀಮಚ್ಚಾಳುಕ್ಕ ವಿಕ್ರಮ ವರ್ಷದ ಚೈತ್ರ ಬ. ೭, ಆದಿವಾರದಂದು ಶ್ರೀಮತ್ರಿಭುವನ 
ಮಲ್ಲದೇವಂ ಉದಯಿಯಂ ದಿಸಾಪಟ್ಟಂ ಮಾಡಿ ಧಾರೆಯಂ ಸುಟ್ಟು ಜಯಸ್ತಂಭಮಂ ನಿಲಿಸಿ 
ಮಗುಳಿ ಬಪ್ಪಲ್ಲಿ'' ಎಂದು ಬರುತ್ತದೆ. 

ಮೂರನೆಯ ಸಲ ವಿಕ್ರಮಾದಿತ್ಮ್ಸನು ಉದಯಾದಿತ್ಕನ ಮಗ ಜಗದ್ದೇವನ ಪರವಾಗಿ 
ಮಾಳವ ದೇಶಕ್ಕೆ ಹೋಗುತ್ತಾನೆ. ಈ ಮೂರನೆಯ ಯುದ್ಧ ಕ್ರಿ.ಶ. ೧೦೯೮ ಜನೆವರಿ ೫ ಕ್ಕೆ 
ಕೆಲವು ದಿನ ಮೊದಲು ನಡೆದಿದೆ. ಅಂದರೆ ಕ್ರಿ.ಶ. ೧೦೯೩ as ಈ ಯುದ್ದ ಘಟಿಸಿದೆ. ಈ 
ಯುದ್ಧ ಮುಗಿಸಿ ಮರಳಿ ಬರುವಾಗ ಕ್ರಿ.ಶ. ೧೦೯೮ ಜನೆವರಿ ೫ ರಂದು ಗೋದಾವರಿ ನದಿ 
ತೀರದ ಕೋಟಿತೀರ್ಥದಲ್ಲಿ ವಿಕ್ರಮಾದಿತ್ಯನು ದಾನ ಬಿಡುತ್ತಾನೆ. ಈ ಔತ್ತರೇಯ ದಂಡಯಾತ್ರೆ 
ಯಲ್ಲಿ ವಿಕ್ರಮಾದಿತ್ಸನು ಪಾಂಚಾಳ, ಗೌಡ, ನೇಪಾಳ ಮೊದಲಾದ ದೇಶಗಳನ್ನು ಸೋಲಿಸಿ 
ವಶಪಡಿಸಿಕೊಂಡಿದ್ದಾನೆ. ಈ ವಿಷಯವನ್ನು ಇತರ ಶಾಸನಗಳೂ ಹೇಳುತ್ತವೆ. ಲಕ್ಷ್ಮೇಶ್ವರ, 
ನರಗುಂದ" ಶಾಸನಗಳಲ್ಲಿ ವಿಕ ಕ್ರಮಾದಿತ್ಯ ನೇಪಾಳದ ದೊರೆಯನ್ನು ಸೋಲಿಸಿದುದನ್ನು 
ಹೇಳಲಾಗಿದೆ. ದಾವಣಗೆರೆ ಶಾಸನ ಈತನು ಸೋಲಿಸಿದ ಅರಸರ ಯಾದಿಯನ್ನು ಹೀಗೆ 
ಕೊಡುತ್ತದೆ : 


ಮರುಗಂಗಂ ಕಳಿಂಗ ಗೌಡ ಮಗಧದ್ಭಾಂಚಾಳ ನೇಪಾಳ ಬ 


ರ್ಬರ ಸೌರಾಷ್ಟ್ರ ವರಾಟಲಾಟ ಕರಹಾಟ ಚ್ಚ ದಿ ಕಾಸ್ಮೀರ ಗೂ 


ರರ ಸಿನ್ಹು ದ್ರವಿಳಾನ್ಹ) ಮಾಳವ ತುರುಷ್ಕಾದಿ ಪ್ರಸಿದ್ಧಾವನೀ 
ಸ್ಪರರಂ ಸಾಧಿಸಿದಂ ಭುಜಾಸಿ ಬಳದಿಂ ಚಾಳುಕ್ಕ ಚಕ್ರೀಶ್ವರಂ ॥ 


೩೪ 
ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ 


ವಿಕ್ರಮಾದಿತ್ಯ ವಶಪಡಿಸಿಕೊಂಡ ದೇಶಗಳಲ್ಲಿ ನೇಪಾಳವೂ ಒಂದು. ಈ ದಂಡಯಾತೆ ತ್ರೆಯಲ್ಲಿ 
[ಹನಾದಿತ್ಯ ನೊಂದಿಗೆ ಭಾಗವಹಿಸಿದ್ದ ಕೆಲವು ಅಧಿಕಾರಿಗಳ ಪ್ರಸ್ತಾಪವನ್ನು ಶಾಸನಗಳು 
' ಮಾಡಿವೆ. ಅವರಲ್ಲಿ ಕಾಳಿದಾಸ ಚಮೂಪನನ್ನು “ವೀರಭಟ, ಸಿರಶ್ಶೇಖರನಹಿತ ಭಯಂಕರನ' 
ಎನಿಸಿದ್ದ ಇವನನ್ನು ಬಳ್ಳಿಗಾವಿ? ಶಾಸನವು 
ಕೆ ಜಗದೊಳು ಮಾಜಾಂಪ ಲಾಳ ಕ್ಸಿತಿಪ ಮಗರ ನೇಪಾಳ ಪಾಂಚಾಳ ಚೋಳಾ 
೫: ದಿಗಳಂ ಕಿತ್ತಿಕ್ಕಿ ಭಣ್ಣಾರಮನಧಿಕ ಗಜೇಂದ್ರಂಗಳಂ ಪೆಣ್ಣಿರಂ ವಾ 
' ಜಿಗಳಂ ತಂದಿತ್ತು ಸೌರ್ಯ್ಯಂ. ನೆಗಳೆ ನೆಗರ್ದ್ವ ಚಾಳುಕ್ಯ ಚಕ್ರೇಶ್ಚರಂ ಗುಣ್ಣಿ 
ನೆ ೫೫ ತ್ಕ ೫ ದಿತ ಭೂತಳಮನಹಿತ ಸಂತ್ರಾಸನೀ ಕಾಳಿದಾಸಂ ॥ 
ದು ವರ್ಣಿಸಿದೆ. ವಾಣಸಾನ್ವಯನಾದ ಕಾಳಿಯರಸ (ಮಧುಸೂದನ ಮತ್ತು 
ಬಣಿದೇವಿಯರ ಪುತ್ರ) ಸಂಗ್ರಾಮ ಕಂಠೀರವನೆಂದು ಖ್ಯಾತನಾಗಿದ್ದು ವಿಕ್ರಮಾದಿತ್ಯನಿಗೆ 
ಲಯದಿಂದ ಸೇತುವರೆಗೆ ಭೂಮಿಯನ್ನು ಸಾಧಿಸಿಕೊಟ್ಟನೆಂದು ನಾಗಾಯಿ”5 ಶಾಸನ 
ಹೇಳುತ್ತದೆ. ಇಲ್ಲಿ ಹಿಮಾಲಯದ ಪ್ರಸ್ತಾಪ ಬರುತ್ತಿರುವುದರಿಂದ ಈತನೂ ನೇಪಾಳದ 
' ದಂಡಯಾತ್ರೆಯಲ್ಲಿ ಭಾಗವಹಿಸಿದ್ದನೆಂದು ಊಹಿಸಬಹುದಾಗಿದೆ. 
೫ ಉಚ್ಚಂಗಿಯ ಪಾಂಡ್ಯ ಅರಸ ತ್ರಿಭುವನಮಲ್ಲ ಪಾಂಡ್ಯದೇವನೂ ವಿಕ್ರಮಾದಿತ್ಯನೊಂದಿಗೆ 
ಔತ್ತರೇಯ ದಂಡಯಾತ್ರೆಯಲ್ಲಿ ಭಾಗವಹಿಸಿದ್ದಾನೆ. ಈತನು ಸೋಲಿಸಿದ ಅರಸರನ್ನು ಕುರಿತು 
ಶಾಸನ“: ಕಳಿಂಗ ವಂಗ ಮಗಧಂ ನೇಪಾಳ ಪಾಂಚಾಳ ಗೂರ್ಜರ ಗೌಳ ದ್ರವಿಳಾಂಧ್ರ 
ಮಾಳವ 20೫ ಸೌರಾಷ್ಟ್ರ ಬರ್ಬರ ಕಾಸ್ಮೀರ ೫೬೫x೫x ಮರೋತ್ಕರಮಂ ಬೆಂಕೊಳುವಂ 
ಭಯಂಕ xxx ಪಾಂಡ್ಯಭೂಪಾಳಕಂ'” ಎಂದು ಹೇಳುತ್ತದೆ. ಆರನೆಯ ವಿಕ್ರಮಾದಿತ್ಯನು ನೇಪಾಳ 
ವನ್ನು ವಶಪಡಿಸಿಕೊಂಡು ಮಿಥಿಲೆ, ನೇಪಾಳ ಭಾಗವನ್ನು ಆಳಲು ತನ್ನ ಮಹಾಸಾಮಂತಾಧಿಪತಿ 
ಮಹಾಪ್ರಚಂಡ ದಂಡನಾಯಕ ಶ್ರೇಣಿಯ ಅಧಿಕಾರಿ ನಾನ್ಕದೇವನನ್ನು ನೇಮಿಸಿದನೆಂದು 
ನೇಪಾಳದ ವಂಶಾವಳಿಗಳು ಹೇಳುತ್ತವೆ. "ಭರತವರ್ತಿಕಾ' ಕೃತಿಯು ನಾನ್ಯದೇವನು ಭರತನ 
ನಾಟ್ಯಶಾಸ್ತ್ರದ ಮೇಲೆ ಬರೆದ ವ್ಯಾಖ್ಯಾನ. ಇದರ ಅಂತ್ಯ ಪ್ರಶಸ್ತಿಯಲ್ಲಿ "ಮಹಾಸಾಮಂತಾಧಿಪತಿ 
'ಮಿಥಿಲೇಶ್ಚರ ಕರ್ಣಾಟ ಕುಲಭೂಷಣ ಧರ್ಮಾಧಿಭೂಪತಿ' (ಅಧ್ಯಾಯ )೦0/॥ - ೦೦೮) 
ಎಂದು ಬರುತ್ತದೆ. ಇದರಿಂದ ಇವನು ಮಹಾಸಾಮಂತಾಧಿಪತಿ ಮಹಾಪ್ರಚಂಡದಂಡನಾಯಕ 
ಶ್ರೇಣಿಯ ಅಧಿಕಾರಿಯಾಗಿದ್ದನೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅಲ್ಲದೇ ಬಹುತೇಕ ವಿದ್ವಾಂಸರು 
ಈ: ಅಭಿಪ್ರಾಯವನ್ನೇ ಹೊಂದಿದ್ದಾರೆ. ಈ ನಾನ್ಯದೇವನ ವಂಶಸ್ಥರನ್ನೇ- ಮಿಥಿಲೆ, 
ನೇಪಾಳಗಳನ್ನಾಳಿದ “ಕರ್ಣಾಟ'ರೆಂದು ಕರೆಯಲಾಗುತ್ತದೆ. ಈ ನಾನ್ಕದೇವನ ವಂಶಸ್ಥರನ್ನು 
"ಕರ್ನಾಟ ಕುಲಭೂಷಣ', "ಕರ್ನಾಟ ಚೂಡಾಮಣಿ), "ಕರ್ಣಾಟ ವಂಶೋದ್ಭವ' 
೬ *ಕರ್ಣಾಟಾಧಿಪ' ಎಂದು ನೇಪಾಳದ ದಾಖಲೆಗಳಲ್ಲಿ ಕರೆಯಲಾಗಿದೆ. ನಾನ್ಕದೇವನು ಆಳಲು 
ಪ್ರಾರಂಭಿಸಿದ್ದು ೧೦೯೭ ಎಂದು ವಿದ್ವಾಂಸರು ನಿರ್ಧರಿಸಿದ್ದಾರೆ (೧೦೯೭-೧೧೪೭). . ಅರಸ 
'ವಾಮದೇವನು ನೇಪಾಳವನ್ನು ಆಳುತ್ತಿರುವಾಗ ನಾನ್ಕದೇವನು ದಾಳಿ ಮಾಡಿ ನೇಪಾಳವನ್ನು 
' ವಶಪಡಿಸಿಕೊಂಡನೆಂದು ಸಂಸ್ಕೃತ ವಂಶಾವಳಿ ಹೇಳುತ್ತದೆ. ರೈಟ್‌ ಅವರು ಇವನು ಭದಗಾಂವ 


4 


ಸಂಕಲನ- ೨೫ ಜನೆವರಿ 4 ಫೆಬ್ರವರಿ ೨೦೦೬ ೩೫ 


(ಭಕ್ತಪುರ)ದಲ್ಲಿ ಅರಮನೆ ಕಟ್ಟಿಸಿ ರಾಜ್ಯ ಆಳಲು ಪ್ರಾರಂಭಿಸಿ ಶಕವರ್ಷವನ್ನು ಜಾರಿಯಲ್ಲಿ 
ತಂದನೆಂದು ಹೇಳುತ್ತಾರೆ. ಇದು ಕ್ರಿ.ಶ. ೧೦೯೭ ರಲ್ಲಿ ನಡೆಯಿತು. ವಿದ್ಯಾಪತಿ, “ಪುರುಷ 
ಪರೀಕ್ಷ ದಲ್ಲಿ ಕ್ರಿ.ಶ. ೧೦೯೭ ಎಂದೇ (ಹೇಸ ಸಿಮ್ರೌನಗಢ ಸ್ತಂಭ ಶಾಸನದಲ್ಲಿ ““ನನ್ಹೆನ್ಹು 
ಶೂನ್ಯ ಶಶಿಸಮ್ಮಿತ ಶಾಕವರ್ಷೆ ತಚ್ಛಾವಣೆ ಸಿತದಲೆ ಮುನಿಸಿದ್ದ ತ್‌ ಶ್ಯಾತಾ 
ಶನಿಶ್ಚರಯುತೆ ರಿಪುಮರ್ದಲಗ್ನೆ ಶ್ರೀನಾನ್ಯ ದೇವನೃಪತಿ ವಿದಧೀತರಾಜ್ಯಮು ॥' ಎಂದು 
ಬರುತ್ತದೆ. ಸಂಸ್ಕೃತ ವಂಶಾವಳಿಯಲ್ಲಿ ಇದೇ ರೀತಿ ಬರುತ್ತಿದ್ದು “ರಾಜ್ಯಮು' ಬದಲಾಗಿ 
"ವಾಸ್ತುಮು' ಬರುತ್ತದೆಂಬುದನ್ನು ರೇಗ್ಮಿ ೧೫ ಅವರು ತೋರಿಸಿಕೊಟ್ಟಿದಾರೆ. ಆದರೆ ಶಾಸನವನ್ನು 
ಅಧಿಕೃತ ಆಧಾರವೆಂದು ಪರಿಗಣಿಸಿದರೆ ಕ್ರಿ .ಶ. ೧೦೯೭ ರಿಂದ ಇವನು ಮಿಥಿಲಾ ಮತ್ತು 
ನೇಪಾಳವನ್ನು ಆಳುತ್ತಿದ್ದುದು ಸ್ಪಷ್ಟ. ಮೂರನೆಯ ಸೋಮೇಶ್ವರನ ಕಾಲಕ್ಕೆ ಇವನು 
ಸ್ವತಂತ್ರನಾಗಿ ಆಳಲು ಪ್ರಾರಂಭಿಸಿದ್ದಾನೆ. ಕೋಯಿಲಿನಾನ್‌ಪುರ ಮೊದಲ ರಾಜಧಾನಿಯಾಗಿದ್ದು 
ನಂತರ ಸಿಮ್ರೌನಗಢವು ಇವನ ರಾಜಧಾನಿಯಾಗಿತ್ತು. ಮುಂದೆ ಭದಗಾಂವ ಇವರ 
ರಾಜಧಾನಿಯಾಗಿ ನಿಂತಿತು. 
ನಾನ್ಯದೇವನ ನಂತರ ನೇಪಾಳವನ್ನು ಆಳಿದ ಅರಸರ ವಂಶಾವಳಿಯನ್ನು ಡಾ. ಎಂ. ಚಿದಾನಂದ 
ಮೂರ್ತಿಯವರು" ವಿವರವಾಗಿ ಕೊಟ್ಟಿದ್ದಾರೆ. ಮಲ್ಲದೇವ, ಗಂಗದೇವ, ನರಸಿಂಹದೇವ, 
ರಾಮಸಿಂಹದೇವ, ಹರಿಸಿಂಹದೇವ, ಮತಿಸಿಂಹದೇವ, ಶಕ್ತಿಸಿಂಹದೇವ, ಶ್ಕಾಮಸಿಂಹದೇವರು 
ಆಳುತ್ತಾರೆ. ಶ್ಯಾಮಸಿಂಹದೇವನ ನಂತರ ಮಲ್ಲರು ಪುನಃ ನೇಪಾಳದ ಮೇಲೆ ಅಧಿಕಾರವನ್ನು 
ಸ್ಥಾಪಿಸುತ್ತಾರೆ. ಇವರನ್ನು “ಕರ್ನಾಟ-ಮಲ್ಲ'ವಂಶವೆಂದು ಕರೆಯಲಾಗಿದೆ. ಇವರು ಮೂಲತಃ 
ನೇಪಾಳಿಗಳು “ನೇವಾರಿ' ಪಂಗಡಕ್ಕೆ ಸೇರಿದ್ದಾರೆ. ಕ್ರಿ.ಶ. ೧೪ ನೆಯ ಶತಮಾನದ ತರುವಾಯ 
ಆಳಿದ ಮಲ್ಲರು ತಮ್ಮನ್ನು “"ಕರ್ನಾಟ'ರೆಂದೂ "ಕರ್ನಾಟ ಮಲ್ಲ?ರೆಂದೂ ಕರೆದುಕೊಂಡಿ 
ದ್ದಾರೆ. ಮಲ್ಲವಂಶದ ಜಯಸ್ಸಿತಿಮಲ್ಲನು ಕರ್ನಾಟರಾಜಕುಮಾರಿ ರಾಜಲ್ಲದೇವಿಯನ್ನು 
ಮದುವೆಯಾಗುತ್ತಾನೆ. ಈ ಅರಸನಿಂದ ಮುಂದಿನವರು ತಮ್ಮನ್ನು ಕರ್ನಾಟರೆಂದು 
ಕರೆದುಕೊಳ್ಳಲು ಪ್ರಾರಂಭಿಸಿದರು. ಇದಕ್ಕೆ ಕಾರಣ ಬಹುಶಃ ಗಂಡು ಸಂತಾನವಿರದೇ 
ಇದ್ದುದರಿಂದ "ಕರ್ನಾಟ' ಮನೆತನದ ಮಹಾರಾಣಿ ದೇವಲದೇವಿಯು ತನ್ನ ಮೊಮ್ಮಗಳಾದ 
ರಾಜಲ್ಲದೇವಿಯನ್ನು “ಮಲ್ಲ' ವಂಶದ ಜಯಸ್ಸಿ _ತಿಮಲ್ಲನಿಗೆ ಕೊಟ್ಟು ಅವನನ್ನು ಭಕ್ತಪುರದಿಂದ 
“ಕರ್ನಾಟ ಸಿಂಹಾಸನವನ್ನು ಆಳುವಂತೆ ಮಾಡಿದಳು. ಈ ಕಾರಣದಿಂದ ಇವರನ್ನು ಕರ್ನಾಟ 
ಮಲ್ಲರೆಂದು ಕರೆಯುತ್ತಿರಬೇಕು. ಜಯಸಿ ್ಲಿತಿಮಲ್ಲ ನೇಪಾಳವನ್ನು ಒಗ್ಗೂಡಿಸಿ ರಾಜಕೀಯ 
ಸ್ಥಿರತೆ ತರುತ್ತಾನೆ. ಇವನ ನಂತರ ಯಕ ಮಲ್ಲ ೫೩ ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾನೆ. 
ಈ ಮನೆತನದ ಕೊನೆಯ ಅರಸ ಜಯಪ್ರಕಾಶಮಲ್ಲ(೧೭೩೪- ೬೮)ನನ್ನು ಗೋರಖಾ 
ಮನೆತನದ ಪೃಥ್ವೀನಾರಾಯಣ ಶಾಹ ಗೆದ್ದು ನೇಪಾಳವನ್ನು ಆಳಲು ಪ್ರಾರಂಭಿಸುತ್ತಾನೆ. 
ಇಲ್ಲಿ ದ ಶಾಹ ಮನೆತನದ ಆಳ್ವಿಕೆ ಪ್ರಾರಂಭವಾಗುತ್ತದೆ. ಇವನು ತನ್ನ ಭಾಷಣದಲ್ಲಿ 
ನನ್ನ ನೇಪಾಳವೇ ನಿಜವಾದ ಹಿಂದೂಸ್ತಾನ್‌'' ಎಂದು ಹೇಳಿಕೊಂಡಿದ್ದಾನೆ. ಈಗ 
ನೇಪಾಳದಲ್ಲಿ ಪ್ರಜಾಪ್ರಭುತ್ವವಿದ್ದರೂ "ಶಾಹ ವಂಶದ ಅರಸರಿಗೆ ವಿಶೇಷ ಸ್ಥಾನಮಾನವಿದೆ. 


೩೬ 
ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ- ೨೫ 


ಆರನೆಯ ವಿಕ್ರಮಾದಿತ್ಕನ ಕಾಲದಿಂದ ಕರ್ನಾಟಕಕ್ಕೂ ನೇಪಾಳಕ್ಕೂ ಸಾಂಸ್ಕೃತಿಕ ಸಂಬಂಧ 
ಪ್ರಾರಂಭವಾಯಿತು. ಡಾ. ಎಂ. ಚಿದಾನಂದಮೂರ್ತಿಯವರು ನೇಪಾಳಕ್ಕೆ ಹೋಗಿ ಅಧ್ಯಯನ 
ಮಾಡಿ ಸಾಂಸ್ಕೃತಿಕ ಸಂಬಂಧಗಳನ್ನು ಕುರಿತು ವಿವರವಾದ ಪುಸ್ತಕವನ್ನು ರಚಿಸಿದ್ದಾರೆ. ಅದನ್ನು 
ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿ ಸಂಶೋಧನೆಗೆ ನೆರವಾಗಿದೆ. ಅಲ್ಲಿಯ ಕನ್ನಡ 
ಶಾಸನಗಳ, ಜಂಗಮರ, ಮಠಗಳ, ದೇವಾಲಯಗಳ, ಆಚರಣೆಗಳ ಬಗ್ಗೆ ಈ ಕೃತಿ ವಿವರವಾದ 
ಮಾಹಿತಿಯನ್ನೊದಗಿಸುತ್ತದೆ. 


ಅಡಿಟಿಪ್ಪಣಿಗಳು : 
೧. HASRAT (Bikramijit) Ed.,: History of Nepal:As told by its own and 
contemporary chroniclers Hoshiarpur, Punj. : Bikramjit, 1970, p. XIX 


REGMI (D.R.) : Ancient Nepal, Calcutta : Firma K. L. Mukhopadhyay, 
1969, p. 51 


೩. ಚಿದಾನಂದಮೂರ್ತಿ (ಎಂ.) : ಕರ್ನಾಟಕ : ನೇಪಾಳ : ಸಾಂಸ್ಕೃತಿಕ ಸಂಬಂಧ, 
ಹಂಪಿ: ಕನ್ನಡ ವಿಶ್ವವಿದ್ಯಾಲಯ, ೨೦೦೩, ಪು. ೬ 
° REGMI (D.R.) : Ancient Nepal, p. 52-53 
ಚಿದಾನಂದಮೂರ್ತಿ (ಎಂ.) : ಕರ್ನಾಟಕ : ನೇಪಾಳ : ಸಾಂಸ್ಕೃತಿಕ ಸಂಬಂಧ, ಪು. ೧೦ 
ಅದೇ : ಪು. ೧೧ 
, ವಿವರಗಳಿಗೆ ನೋಡಿ : ನಾಗಯ್ಯ (ಜೆ.ಎಂ.) : ಆರನೆಯ ವಿಕ್ರಮಾದಿತ್ಯನ ಶಾಸನಗಳು : 
ಒಂದು ಅಧ್ಯಯನ : ಬೆಳಗಾವಿ : ವೀರಶೈವ ಅಧ್ಯಯನ ಅಕಾಡೆಮಿ, 
: ಶ್ರೀ ನಾಗನೂರು ರುದ್ರಾಕ್ಸಿಮಠ, ೧೯೯೧ 
೮.. E.1.16,No.8B ಕ್ರಿ.ಶ. ೧೧೦೯ ಡಿಸೆಂಬರ್‌ ೨೯, ಲಕ್ಷ್ಮೇಶ್ವರ, ಶಿರಹಟ್ಟಿ (ತಾ.), ಧಾರವಾಡ!ಜಿ.) 
೯. 5॥| 18,10. 150, ೧೧೪೭ ಜುಲೈ ೨೮, ನರಗುಂದ, ಧಾರವಾಡ (ಜಿ.) 
೧೦.೯. x1, ದಾವಣಗೆರೆ ೨, ೧೧೨೪ ದಾವಣಗೆರೆ, ಚಿತ್ರದುರ್ಗ(ಜಿ.) 
೧೧. EC 1/1, ಶಿಕಾರಿಪುರ ೧೧೪, ೧೦೯೬ ಡಿಸೆಂಬರ್‌ ೨೨, ಬಳ್ಳಿಗಾವಿ, 
ಶಿಕಾರಿಪುರ(ತಾ.), ಶಿವಮೊಗ್ಗ (ಜಿ.) 
೧೨. APGAS-3, Kannada Inscriptions of Andhra Pradesh Gb.3, 
ನಾಗಾಯಿ, ಚಿತಾಪುರ(ತಾ.), ಗುಲಬರ್ಗಾ(ಜಿ.) 
೧೩. ₹೦ 74, ದಾವಣಗೆರೆ ೯೦, ಶಾಬನೂರು, ದಾವಣಗೆರೆ(ತಾ.), ಚಿತ್ರದುರ್ಗ(ಜಿ.) 


೧೪. REGMI (D.R:) : Medieval Nepal Part |: Early Medieval period 
750-1530 A.D., Calcutta: Firma K. L. Mukhopadhyay, 1965, p. 151 

೧೫. lbid p. 150 

೧೬ ಚಿದಾನಂದಮೂರ್ತಿ (ಎಂ) : ಕರ್ನಾಟಕ : ನೇಪಾಳ : ಸಾಂಸ್ಕೃತಿಕ ಸಂಬಂಧ, 


ನ 


ಹಂಪಿ :ಕನ್ನಡ ವಿಶ್ವವಿದ್ಯಾಲಯ, ೨೦೦೩, ಪು. ೩೩-೩೪ 


| lb 


ಣಿ [್‌ೌ ಜಲ? 


ಔ ಡಾ. ಜೆ. ಎಂ. ನಾಗಯ್ಯ : ಹಿರಿಯ ಶ್ರೇಣಿ ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ - ೫೮೦ ೦೦೩ ke] 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೩೭ 


"ನನ್ನ ಶಾಲಾ ಗುರುಗಳು' ಮಾಲಿಕೆ: ಗೌರವ -೮ 
7೮77 ಷಷ7ಂಂಂಎಂುಎಷೂ 
ನನ ರೂವಾರಿ ಗುರುಗಳು — ನರಸಿಂಹ ಪರಾಂಜಪೆ 


ಸಹ್ಯಾದ್ರಿ ಶ್ರೇಣಿಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹಸಿರು ಹೊತ್ತ ಸಿರಿನಾಡು. ಈ 
ತಾಲೂಕಿನ ಒಂದು ಪುಟ್ಟ ಗ್ರಾಮ ಶಿ ಶ್ರೀಕ್ಷೇತ್ರ ಮಂಜುಗುಣಿ. ಶಿರಸಿಯಿಂದ ಕುಮಟಾಕ್ಕೆ 
ುವ ನಾಗಮುರಿಗೆಯ ರಸ್ತೆಯಲ್ಲಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್‌ ದಾರಿ ಸಾಗಿ 
ಬಲಕ್ಕೆ ತಿರುಗಿ ಐದು ಕಿಲೋಮೀಟರು ಹೋದಾಗ ಸ್ಯ ಬೃಹತ್ಮೆರೆ ಚಕ್ರತೀರ್ಥ. ಅದರ 
ಹಿನ್ನಾಡು ಭೂಮಿ ನನ್ನೊಲುಮೆಯ ಮಂಜುಗುಣಿ. ಹ 
ದರಿಂದ ನಾಲ್ಕನೆಯ ಇಯತ್ತೆ ವರೆಗಿನ ನನ್ನ. ಕನ್ನಡ. ಪ್ರಾಥಮಿಕ ಶಾಲಾಭ್ಕಾಸ 
ಜಗ ನಡೆದದ್ದು. ವೆಂಕಟರಮಣ ದೇವಸ್ಥಾನದ ಮುಖದ್ವಾರ ಮಂಟಪದ ಎಡಪಾರ್ಶ್ವ 
ದಲ್ಲಿರುವ ಕೊನೆಯ ಒಂದು ಉದ್ದನೆಯ ಕೋಣೆಯೇ ನಮ್ಮ ಶಾಲಾಜಗತ್ತಾಗಿತ್ತು. ಇದೀಗ 
ಆ ಶಾಲೆ ಸ್ಥಳಾಂತರ ಹೊಂದಿ ಊರ ಹೊರಭಾಗಕ್ಕೆ ಬಂದಿದೆ. ಒಬ್ಬಿಬ್ಬರೇ ಶಿಕ್ಷಕರಿದ್ದ ಈ 
ಶಾಲೆಯಲ್ಲಿ ಆಗ ಪಾಠ ಪ್ರವಚನಗಳು ತುಂಬ ಕಠಿಣ ಶಿಸ್ತಿಗೆ ಒಳಪಟ್ಟಿರುತ್ತಿದ್ದವು. ಅಂದು 
ಬಾಯಿಪಾಠ ಮಾಡಿಸಿದ್ದ ೧ ರಿಂದ ೩೦ ರ ವರೆಗಿನ ಮಗ್ಗಿಗಳು ಇಂದೂ ನಾಲಿಗೆಯ 
ತುದಿಗಿರುವದೇ ಈ ಮಾತಿಗೆ ಸಾಕ್ಷಿ. ಪರಶುರಾಮನ ಸಿಟ್ಟಿನ ಶಿಕ್ಷಕರೊಬ್ಬರ ಸಿಟ್ಟು ಬಂದಾಗಿನ 
ಅಂಥದೊಂದು ಬಂದೀಖಾನೆ ಶಿಕ್ಷೆಯ ನೆನಪಾಯಿತೆಂದರೆ ಸಾಕು ಇಂದೂ ಮೈ ಬೆವರುತ್ತದೆ. 
ಅಂದಾಜು ಮೂರು ಫೂಟು ಉದ್ದ, ಅಷ್ಟೇ ಅಗಲ,' ಎರಡೂವರೆ ಫೂಟೆತ್ತರದ ಕಟ್ಟಿಗೆಯ 
ಪೆಟ್ಟಿಗೆಯೊಂದರ ಬಾಯಿ ತೆರೆದು ತಂಟೆಕೋರನನ್ನು ಅದರಲ್ಲಿ ಅನಾಮತ್ತಾಗಿ ಇಳಿಸಿ ಒಂದು : 
ರೂಲು ಕಟ್ಟಿಗೆ ಅಡ್ಡವಿಟ್ಟು ಪೆಟ್ಟಿಗೆಯ ಬಾಯಿ ಮುಚ್ಚಿ, ಕಬ್ಬಿಣದ ಸಣ್ಣ ಚೈನೊಂದರಿಂದ 
ಚಿಲಕಕ್ಕೆ ಸುತ್ತಿಟ್ಟರೆಂದರೆ ಆಯಿತು. ಅರ್ಧ ತಾಸಿನ ಆ ಅವಾಂತರ ಬಣ್ಣನೆಗೂ ಸಿಲುಕದ್ದು. 
ನಾಲ್ಕು ವರ್ಷ ಕಾಲ ಕೆಲ ತುಂಟ ಸಹಪಾಠಿಗಳಾಗಿದ್ದ ಉಪೇಂದ್ರ, ಗಣಪತಿ, ವಾಮನರಂಥ 
ದೇವಾನುದೇವತೆಗಳೆಲ್ಲ ಈ ಅಮೃತಗಳಿಗೆ. ಉಂಡದ್ದಿದೆ. 
ಐದರಿಂದ ಏಳನೆ ಇಯತ್ತೆ ಪ್ರಾಥಮಿಕ ಹಾಗೂ ಮುಂದಿನ ಮ್ಯಾಟ್ರಿಕ್‌ ವರೆಗಿನ 
ಮಾಧ್ಯಮಿಕ ಶಿಕ್ಷಣವೆಲ್ಲ ಸಮೀಪದ ತಾಲೂಕು ಕೇಂದ್ರ ಶಿರಸಿಯಲ್ಲಿ ಜರುಗಿತು. ಇಲ್ಲಿಯ 
ಪ್ರಾಥಮಿಕ ಶಾಲಾ ಜೀವನದ ಸುಂದರ ಕ ಕ್ಸಣಗಳೆಲ್ಲ ಅದರದೇ ಆದ ಮಾಧುರ್ಯ ಪಡೆದಿವೆ. 
ಆಗ ಪಾಠ ಹೇಳುತ್ತಿದ್ದ ಶಿರೂರ ಮಾಸ್ತರರು, ಶಿರಸಿಕರ ಶಿಕ್ಷಕ ದಂಪತಿಗಳು, ಶೆಟ್ಟಿ ಮಾಸ್ತರರು, 
ಕಾರ್ಪೆಂಟರಿ ಕಲಿಸಿದ ಭಟ್ಕಳ ಮಾಸ್ತರರು, ಇವೆಲ್ಲಕ್ಕೂ ಮಿಗಿಲಾಗಿ ಹೆಡ್ಮಾಸ್ತರರಾಗಿದ್ದ 
ಗಂಗಾಧರ ಸ್ವಾದಿ ಮಾಸ್ತರರು ಇಂದಿಗೂ ನೆನಪಾದಾಗಲೆಲ್ಲ ಸಾಲುಸಾಲಾಗಿ ವಿಜೃಂಭಿಸುತ್ತಾರೆ. 
ಬೆತ್ತ ಹಿಡಿದ, ಬಿಳಿ ಟೊಪಿ ಗೆಯ, ಹಲ್ಲಿ ಲ್ಲದ ಶಿರೂರ ಮಾಸ್ತರರ ಪ್ರಾಮಾಣಿಕ ಕಲಿಸುವಿಕೆಯ 
ಪ್ರ KP ನ ps ಗಿತ್ತಾದರೆ ಬೆಳ್ಳನ ಬೆಳ್ಳಕ್ಕಿಗಳಂತಿದ್ದ ಶಿರಸಿಕರ ದಂಪತಿಗಳ ಕಲಿಸುವಾಗಿನ 
ಯು ಪುತ್ರವಾತ್ಸಲ್ಕ, ಅಂತಃಕರಣದ ಸೆಲೆಗಳು ಇನ್ನೊಂದು ಬಗೆಯವು. ನಾ. ಗ. 
ಶೆಟ್ಟಿ ತುಂಬ ಶಿಸ್ತಿನ ಸಿಪಾಯಿಯಂತಿದ್ದವರು. ಕೈಬರೆಹದ ಪತ್ರಿಕೆ ಹೊರಡಿಸಲು ಪ್ರೇರೇಪಿಸಿ 


೩೮ ಸ್ವ 
೩ ನೆವರಿ + ಫೆಬ್ರವರಿ ೨೦೦೬ ಸಂಕಲನ-೨೫ 


ನನ್ನನ್ನು ಸಂಪಾದಕನನ್ನಾಗಿ ಮಾಡಿಟ್ಟ ಈ ಗುರು ಎಂಭತ್ತು ವರ್ಷ ದಾಟಿದ ನಂತರವೂ 
ಪ್ರಿಯ ಶಿಷ್ಕನನ್ನು ನೆನಪಿಟ್ಟು ಇತ್ತೀಚಿನ ವರೆಗೂ ಆಗಾಗ ಹಿರಿಯ ಚೇತನಗಳ ಸಂದೇಶ 
ಹೊತ್ತ ಕಾರ್ಡುಗಳನ್ನು ಕಳಿಸುತ್ತಿದ್ದ ಗುರುಬ್ರಹ್ಮರು! ಕಾರ್ಪೆಂಟರಿ ಕಲಿಸಿದ ಭಟ್ಕಳ ಮಾಸ್ತರರ 
ನೆನಪು ಇನ್ನೊಂದು ರೀತಿಯಲ್ಲಿ ಇಂದಿಗೂ ಶಾಶ್ವತ. ಕೆಲಸದ ನಡುವೆ ಮಾತನಾಡಿದೆವೆಂದರೆ 
ತಮ್ಮ ಕೈಯಲ್ಲಿಯ ಕಟ್ಟಿಗೆಯ ತುಂಡಿನಿಂದಲೇ ಮೊಳಕಾಲಿಗೆ ಬಾರಿಸಿದ್ದ ಅಂದಿನ ಕೆಲ 
ಬಾರೆಗಳು ಇಂದಿಗೂ ಇಣುಕಿದ ಅನುಭವವಾಗುತ್ತದೆ. ಇವೆಲ್ಲವಕ್ಕೂ ಕಲಶವಿಟ್ಟಂತೆ ಗರಿ 
ಮುರಿ ಖಾದೀಧಾರಿಗಳಾಗಿ ಆಜಾನುಬಾಹುವಾಗಿದ್ದು ಕೈಬೀಸಿ ಬರುತ್ತಿದ್ದ, ನಾವೆಲ್ಲ ಆಗ 
ಭಯಭಕ್ತಿಯಿಂದ “ನೆಹರು' ಎಂದು ಅವರ ಆಕೃತಿ ನೋಡಿ ನಮ್ಮನಮ್ಮಲ್ಲೇ ಆಡಿಕೊಳ್ಳುತ್ತಿದ್ದ 
ಗಂಗಾಧರ ಸ್ವಾದಿ ಹೆಡ್ಮಾಸ್ತರರು ಎಂದೂ ಮರೆಯಲಾರದ ಎತ್ತರದ ವ್ಯಕ್ತಿ. 

ನಾನು ಆರು, ಏಳನೆ ಇಯತ್ತೆಯಲ್ಲಿದ್ದಾಗಿನ ಅಂದಿನ ಆ ಸಾಮ್ರಾಜ್ಯವೇ ಬೇರೆಯಿತ್ತು. 


ಸಾದಿ ಮಾಸ್ತರರು ನನ್ನನ್ನು ಶಿರಸಿಯ ರಾಯಪ್ಪ ಹುಲೇಕಲ್‌ ಕನ್ನಡ ಗಂಡು-ಹೆಣ್ಣುಮಕ್ಕಳ 


ಇ 


ಸ 


Na 
| 

0; 
ಶೆ 


£ 


RE ಯ! , 


ಪ್ರಾಥಮಿಕ ಶಾಲಾ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದರು. ಲೋಕಮಾನ್ಶ ಟಿಳಕರ 
ಪುಣ್ಯತಿಥಿಯ ದಿನ ನನಗೆ ಸ್ಪೇಜನ್ನು ಹತ್ತಿಸಿ, ಟಿಳಕರನ್ನು ಕುರಿತು ಹೇಗೆ ಬರುತ್ತದೋ ಹಾಗೆ 
ಮಾತನಾಡು, ಎಂದಾಗ ನಾನು ಹೆದರುತ್ತ ಹೆದರುತ್ತ ಮಾತು ಹೊರಡದೇ ನಡುಗಿದ್ದು, 
ಬೆವರಿದ್ದು, ಅತ್ತಿದ್ದು ನೆನಪಾಯಿತೆಂದರೆ ಇಂದೂ ಅಳು-ನಗು ಎರಡೂ ಬರುತ್ತದೆ. ಅಷ್ಟೇ 
ಅಲ್ಲ, ಇಂದು ನಾನೇನಾದರೂ ಮಾತುಗಾರಿಕೆಯಲ್ಲಿ ತುಸು ಸಾಧನೆ ಮಾಡಿದ್ದರೆ ಅದು ಅಂದು 
ಸ್ವಾದಿ ಮಾಸ್ತರರು “ಅಂಕುರಾರ್ಪಣ' ಮಾಡಿದ ಫಲ ಎಂದು ಎದೆತುಂಬಿ ಸ್ಮರಿಸುತ್ತೇನೆ. 

ಮುಖ್ಯಮಂತ್ರಿಯಾಗಿ ದಿನವೂ ಆಟದ ಬಯಲಿನಲ್ಲಿ ಪ್ರಾರ್ಥನೆ, ಇತರ ಸಭೆ ಸಮಾರಂಭ 
ಗಳಲ್ಲಿ ಸಹಪಾಠಿಗಳೊಂದಿಗೆ ಕೂಡಿಕೊಂಡು ಕೈಕೊಂಡ ಸಂಘಟನಾತ್ಮಕ ಕಾರ್ಯಗಳ ನಡುವೆ 
ಒಂದನ್ನು ನಾನಿಲ್ಲಿ ಖುಶಿಯಿಂದ ಉಲ್ಲೇಖಿಸಬಯಸುತ್ತೇನೆ. ಮೇಲೆ ಹೇಳಿದ ಹೊಸ ಶಾಲಾ 
ಕಟ್ಟಡದಲ್ಲಿ ಕ್ಲಾಸುಗಳು ಆಗ ತಾನೆ ಆರಂಭವಾದ ದಿನಗಳವು. ವಿಶಾಲವಾದ ಶಾಲಾ 
ಸಂಕೀರ್ಣದಲ್ಲಿ ನಡುವೆ ಕೈತೋಟ. ಆಗಷ್ಟೇ ಕೆಲ ಹೂಗಿಡಗಳನ್ನು ಬೆಳೆಸಿದ್ದು ಅಲ್ಲೊಂದು 
ಇಲ್ಲೊಂದು ಹೂಬಿಟ್ಟ ಸಂಭ್ರಮ. ಅಪರೂಪದ ಹೂ ಕೊಯ್ಯಬಾರದೆಂದೂ, ಶಾಲಾ 
ಮುಖ್ಯಮಂತ್ರಿಯು ಈ ಬಗ್ಗೆ ನಿಗಾ ವಹಿಸಬೇಕೆಂದೂ ಹೆಡ್ಮಾಸ್ತರರ ಕಟ್ಟಾಜ್ಞೆ, ಒಬ್ಬಳು 
ಸಹಪಾಠಿ, ಪಾಪ, ಆಶೆಯಿಂದ ಗುಲಾಬಿ ಹೂ ಒಂದನ್ನು ಕೊಯ್ದು ಮುಡಿಗಿಡುತ್ತಿ ರುವಾಗಲೇ 
ಆ ಕೈಗೆ ನನ್ನ ಎಡಗೈಯಿಂದ ಫಟ್ಟೆಂದು ಹೊಡೆದು ಶಿಕ್ಷಿಸಿದ ಆ ಶಿಸ್ತಿ ನ, ನಂಬುಗೆಯ 
ಬಂಟನ ಬಿರುಸು ಹೊಡೆತ! ಹದಿಹನ್ನೆರಡರ ಕೆಂಪಾದ ಆ ಬಾಲೆಯ ಚೆಂಗುಲಾಬಿ ಗೊಂಚಲಿನ 
ನಾಚಿ ನೀರಾದ ಮುಖ ಆ ಕ್ಷಣಕ್ಕೆ ನನ್ನ ಕೈಯಲ್ಲಿ ಕವಿತ್ವ ಬರೆಸಿರಬೇಕು! ಅದೇ ಕಾವ್ಯಕೃಷಿ 
ಇಂದಿಗೂ ನನ್ನಲ್ಲಿ ನಳನಳಿಸುತ್ತ ಸಾಗಿದ್ದೊಂದು ದೈವ ಸಂಕಲ್ಪವಿರಬೇಕು. 

ಇನ್ನು ಹೈಸ್ಕೂಲು ಜೀವನದ ಕೆಲ ಕುಸುರಿ ನೆನಪುಗಳು. ಶಿರಸಿಯ ಮಾರಿಕಾಂಬಾ ಹೈಸ್ಕೂಲು 
ಅಂದಿನ ಐವತ್ತು ಅರವತ್ತರ ದಶಕಗಳಲ್ಲಿ ಉತ್ತರ ಕನ್ನಡದಲ್ಲೇ ಶಿಕ್ಷಣರಂಗದಲ್ಲಿ ಮುಂಚೂಣಿ 
ಯಲ್ಲಿತ್ತು. ಆಗ ಕನ್ನಡ ಕಲಿಸುತ್ತಿದ್ದ ಜಿ. ಕೆ. ಹೆಗಡೆ ಹೆಡ್ಮಾಸ್ತರ್‌, ಇಂಗ್ಲಿಷ್‌ ಕಲಿಸುತ್ತಿದ್ದ 


ಸಂಕಲನ-೨೫ ಜನೆವರಿ 4 ಫೆಬ್ರವರಿ ೨೦೦೬ ೩೯ 


ಜಡೆ ಮಾಸ್ತರರು, ಮಾಡಗೇರಿ ಮಾಸ್ತರರು ಮುಂತಾದವರ ಶ್ರದ್ಧಾಪೂರ್ಣ ಪಾಠಗಳು ಒಂದು 
ನೆಲೆಯವಾಗಿದ್ದರೆ ಭಟ್ಟ ಮಾಸ್ತರ್‌, ಕಾಮತ ಮಾಸ್ತರರ ಗಣಿತ, ವರಖೇಡಿ ಗುರುಗಳ ಸಂಸ್ಕೃತ 
ಕಲಿಸುವ ವೈಖರಿಗಳೇ ಬೇರೆ ಥರದವು. ಸೈಕಲ್‌ಕಚ್ಚೆ ಹಾಕಿ ಸ ಸೈಕಲ್‌ ಸವಾರರಾಗಿ ಬರುತ್ತಿದ್ದ 
ಹೆಡ್ಮಾಸ್ತರ್‌ ಜಿ. ಕೆ. ಹೆಗಡೆಯವರ ಪಾಠಗಳು ಪ್ರಸನ್ನ ಗಂಭೀರ ಶೈಲಿಯವು. ಕಡ್ಡಿಯಂತಿದ್ದ 
ಭಟ್ಟ ಮಾಸ್ತರರು ಗಣಿತ ರೇಖಿಸುವ ಶೈಲಿಯೇ ಬೇರೆಯಿತ್ತು. ಅವಡುಗಚ್ಚಿ, ಬೆನ್ನಿಗೆ ಗುದ್ದಿ 
ಗಣಿತ ಗಂಟಲಿಗಿಳಿಸುತ್ತಿದ್ದ ಪರಿ, ಅಹಾ ಆರ್ಯಭಟನೇ ಎನ್ನುವಂತಿತ್ತು. ಅಗಣಿತ ಗಣಿತಜ್ಞ 
ಕಾಮತರ ಬುದ್ಧಿಮತ್ತೆ ರ್ಯಾಂಗ್ಲರ್‌ ಮಟ್ಟದ್ದು ಎಂದು ಅಂದು ಕೆಲವರು ಆಡಿಕೊಂಡದ್ದಿದೆ. 
ಕರುಣಾಮಯಿ ವರಖೇಡಿಯವರ ಸಂಸ್ಕೃತ ಕಲಿಸುವಿಕೆ ಅವರಿಗೇ ವಿಶಿಷ್ಟವಾದದ್ದು. 
ಗಡುಚಾದ ವಿಷಯವಿದ್ದರೂ ತಮ್ಮ ಎಂದಿನ ಹಾಸ್ಕ ಶೈಲಿಯಿಂದ ನಗುನಗುತ್ತಲೇ ಸಂಸ್ಕೃತ 
ಪಾಠ ಮಾಡುತ್ತಿದ್ದ ಕರಿಟೊಪ್ಪಿಗೆಯ ವರಖೇಡಿ ಮಾಸ್ತರರು ಶಾಲೆಯಲ್ಲಿ ಸಾಲದೆಂದು ಪುಕ್ಕಟೆ 
ಮನೆಪಾಠ ಮಾಡಿ ನಮ್ಮಂಥ ಶಿಷ್ಕರಿಗೆರೆದ ಸಂಸ್ಕೃತದ ಆ ಸವಿಬಿಂದುಗಳು ಇಂದಿಗೂ ನಮ್ಮನ್ನು 
ಸುರಭಾರತಿಯ ಅಡಿಯಲ್ಲಿ ಸದಾ ಆಡಿಕೊಂಡಿರುವಂತೆ ಮಾಡಿವೆ. ತುಂಬು ಚುರುಕಿನ ನಡೆಯ 
ಉತ್ತಮ ಡ್ರಾಯಿಂಗ್‌ ಶಿಕ್ಷಕರಾಗಿದ್ದ ಆರ್‌. ಜಿ. ರಾಯ್ಕರ ಗುರುಗಳಂತೂ ರಾಜ್ಯ ಮಟ್ಟದ 
ಗೌರವ ಸಂಪಾದಿಸಿ ನಮ್ಮ ನಡುವೆ ಇರುವದು ಅವರ ಶಿಷ್ಕರಿಗೆಲ್ಲ ತುಂಬ ಸಂತಸ ತಂದ 
ಸ್ವಯಾ. ಆದರ್ಶ ಶಿಕ್ಷಣ ಪಾಠಗಳೊಂದಿಗೆ ಸಾಂಸ್ಕೃತಿಕ ರಂಗದಲ್ಲಿ ಮಾರಿಕಾಂಬಾ 
ಹೈಸ್ಕೂಲು ತನ್ನದೇ ಆದ ಶ್ರೇಷ್ಠ ಪರಂಪರೆ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ನಿತ್ಯ ಪಾಠದೊಂದಿಗೆ 
ಭಾಷಣಸ್ಪರ್ಧೆ, ಹಾಡು, ನಾಟಕಗಳಂಥ ಸಾಂಸ್ಕೃತಿಕ ನೆಲೆಯೊದಗಿಸಿದ್ದು - ಅದರ 
ದಂತೆ ಪ್ರಖ್ಯಾತ ನಾಟಕಕಾರ, ರ್ಹೋಡ್ಸ್‌ ಸ್ಕಾಲರ್‌ ಆಗಿದ್ದ ಗಿರೀಶ ಕಾರ್ನಾಡರು 
ಕಾಲ ಶಿರಸಿಯ ಈ ಮಾರಿಕಾಂಬಾ ಹೈಸ್ಕೂಲ ವಿದ್ಯಾರ್ಥಿಯಾಗಿದ್ದರು. 
ಕುಮಟಾದ ಕ್ಕಾನರಾ ಕಾಲೇಜಿನಲ್ಲಿ ಕಳೆದ ಪಿ.ಯು.ಸಿ. ಎರಡು ವರ್ಷಗಳು ಅಲ್ಪ 
ಧಿಯವುಗಳಾಗಿದ್ದರೂ ಡಾ. ಎಲ್‌. ಆರ್‌. ಹೆಗಡೆ, ಬಿ. ಎಚ್‌. ಶ್ರೀಧರ, ಕೆ. ಜಿ. ಶಾಸ್ತ್ರಿ 
ಗಳಂಥ ಕನ್ನಡ ಪಂಡಿತವಕ್ಕಿಗಳ ಅಂದಿನ ಪಾಠದ ರಸಗವಳಗಳು ಇಂದಿಗೂ ನನ್ನ ಬೆನ್ನಿಗಿದೆ. 
ಗುಲಬರ್ಗಾ ಇಂಜಿನಿಯರಿಂಗ್‌ ಕಾಲೇಜಿಗೆ ಬಂದ ಮೇಲೆ ಕಳೆದ ದಿನಗಳು ಸಹ ಅವಿಸ್ಮರಣೀಯ. 
ಹಡೆದವರು ಹಾದಿ ತೋರಿದರೆ ಎಡವದಂತೆ ಕೈಹಿಡಿದು ನಡೆಸಿದವರು, ಸಂಸ್ಕಾರ ನೀಡಿ 
ಮೂರ್ತಿಯನ್ನು ಹೊಳಪುಗೊಳಿಸಿದವರು ಶಾಲೆ, ಕಾಲೇಜುಗಳಲ್ಲಿ ಸುಕೃತದಿಂದ ದೊರೆತ 
ಆದರ್ಶ ಗುರುವೃಂದದವರು. ಆ ಹಿಂದಿನ ಶಾಲಾ ಜೀವನದಲ್ಲಿ ನನ್ನನ್ನು, ನನ್ನಂಥ ಅನೇಕರನ್ನು 
ಸ್ವಭಾವಗಳು ಮೊಳಕೆಯೊಡೆಯುತ್ತಿರುವಾಗಲೇ ತಪ್ಪಿದಲ್ಲೆಲ್ಲ ಕೈಬೆತ್ತದಿಂದ, ಬೆನ್ನಿಗೆ ಗುದ್ದಿನಿಂದ 
ಎಚ್ಚರಿಕೆಯ ಗಂಟೆ ಬಾರಿಸಿ ಸಂಘಟನೆ, ಮಾತುಗಾರಿಕೆ ಬರೆಹಗಳೆಂಬ ಪೋಷಕಾಂಶಗಳನ್ನು ಸಕಾಲಕ್ಕೆ 
ನಮಗೊದಗಿಸಿ ಸುಂದರ ಆಕಾರ ನೀಡಿದವರು ಶಾಲಾ ಜೀವನದಲ್ಲಿ ನಮಗೆ ದೊರೆತ ಧ್ಯೇಯನಿಷ್ಠ 
ಆಚಾರ್ಯರು. ಅವರೆಲ್ಲರಿಗೆ “ನ ಗುರೋಧಧಿಕಂ' ಎಂದು ಕೈ ಜೋಡಿಸುತ್ತೇನೆ. 


ಔ ನರಸಿಂಹ ಪರಾಂಜಪ : ಚೈತ್ರ, 


ಪ್ರಶಾಂತನಗರ, ಸಾಧನಕೇರಿ ಇನೇ ಕ್ರಾಸ್‌ 
ಧಾರವಾಡ-೫೮೦ ೦೦೮ 


೪೦ ಆ 
ಜನೆವರಿ + ಫೆಬ್ರವರಿ ೨೦೦೬ ಸಂಕಲನ-೨೫ 


"ನನ್ನ ಅವ್ರ ನನ್ನ ಅಪ್ಪ' ಮಾಲಿಕೆ: ಕೃತಜ್ಞತೆ- ೨೫ 
EE ES ಪಾವ ಎಮಮ ವಾಯ 
ನನ್ನ ಅಪ್ಪ ನನ್ನ ಅವ್ವ -. ಶರಣಗೌಡ ಎರಡೆತ್ತಿನ 
EM AMET 

ನನ್ನದು ಹುನಗುಂದ ತಾಲೂಕಿನಲ್ಲಿ ಸೋಮಲಾಪುರವೆಂಬ (ಆಗ) ಕುಗ್ರಾಮ. ತಂದೆ 
ಬಸಿನಗೌಡ. ತಾಯಿ ಬಸಮ್ಮರ ಹೊಟ್ಟೆಯಲ್ಲಿ ಒಂಭತ್ತನೆಯ ಹಾಗೂ ಅಂತಿಮ ಮಗುವಾಗಿ 
ಜನಿಸಿದೆ. 

ನನ್ನ ತಂದೆ ಸಾಧಾರಣ ಎತ್ತರದ ಸ್ಪಲ್ಪ. ದಪ್ಪ ಮೂಗಿನ ಪೂರ್ವಾಂಗ(ನೆ). ಆದರೆ 
ಕಟ್ಟುಮಸ್ತಾದ ಜೋಡು ಚೀಲ ಎತ್ತಿದ ಆಳು. ಸುಮಾರು ೮೦-೮೧ ನೆಯ ವಯಸ್ಸಿನಲ್ಲೂ 
ಅವರ ೦೬೬ ಎದೆ ಯಾವ ಜಿಮ್‌ ಮಾಡಿದವನಿಗಿಂತ ಕಡಿಮೆ ಇರದಿದ್ದುದು ನನ್ನನ್ನು 
ಆಶ್ಚರ್ಯಚಕಿತನನ್ನಾಗಿಸಿತ್ತು. ನನ್ನ ತಾಯಿ ಸಾಧಾರಣ ಎತ್ತರದ ಬಿಳಿಗಣ್ಣಿನ ನೇರ ತೆಳ್ಳಗಿನ 
ಮೂಗಿನ ಸುಂದರಿ ಪಶ್ಚಿಮಾಂಗನೆ. ಹೀಗಾಗಿ ನನ್ನಲ್ಲಿ ನನ್ನ ತಾಯಿಯ ಕಣ್ಣು ಬಣ್ಣಗಳೂ 
ಹಾಗೂ ನನ್ನ ತಂದೆಯ ಮೂಗು ಆಕಾರಗಳೂ ಸಮ್ಮಿಶ್ರ ಸರಕಾರದಂತೆ ಮೇಳೈಸಿವೆ! ನನ್ನ 
ತಂದೆಯ ಸ್ವಭಾವ ಸ್ಥಾವರ, ನಿಂತ ನೀರು. ತಾಯಿಯದು ಛಲ, ಹಟ, ಸಂಸಾರಕ್ಕಾಗಿ ಸದಾ 
ತುಡಿಯುವ ಜಂಗಮ ಸ್ವಭಾವ. ಅನ್ಕಾಯವೆಸಗಿದ ಎಲ್ಲರಿಗೂ ನನ್ನ ತಂದೆ ಹೇಳುತ್ತಿದ್ದುದು " 
ಧರ್ಮೇ ಜಯ...'ವೆಂದು. ಹಾಗೆ ಅನ್ಯಾಯ ಮಾಡಿದವರು ಅವರ ಕಣ್ಣ ಮುಂದೇ ಹಾಳಾಗಿ 
ಹೋಗಿರುವ ನಿದರ್ಶನಗಳಿವೆ. ಪ್ರತಿ ಊಟದ ಮೊದಲು ಲಿಂಗಪೂಜೆ ಮಾಡಿಕೊಳ್ಳುತ್ತಲಿದ್ದರು. 
ಅಂತಹ ತಾತ್ವಿಕ ಗುಣ ಅವರಲ್ಲಿತ್ತು. ತಾಯಿಯು ಎಷ್ಟು ಸೌಮ್ಮರಾಗಿದ್ದರೋ ದಾನ ಧರ್ಮ 
ಮಾಡುತ್ತಿದ್ದರೋ ಎಷ್ಟೋ 'ಜನ ಕಣ್ಣುಬೇನೆ ಬಂದವರಿಗೆ, ಬಾಯಲ್ಲಿ ಜೊಲ್ಲು 
ಸೋರಿಸುತ್ತಿದ್ದವರಿಗೆ, ಚೇಳು ಕಡಿದವರಿಗೆ ಮಂತ್ರ ಹೇಳಿ ಗುಣಮುಖ ಮಾಡುವ ಪರೋಪಕಾರ 
ಬುದ್ಧಿಯಿದ್ದರೂ ಅಪರಿಮಿತ ಹಟವಂತೆ. ನಮ್ಮ ತಾತ ಅಜ್ಜಿ ಸೇರಿ ನಮ್ಮ ತಂದೆಗೆ ಅನಾಯ 
ಮಾಡಿ ಬೇರೆ ಹಾಕಿದ್ದ ನನ್ನ ಅಜ್ಜಿಯೊಂದಿಗೆ ಎಂದೂ ರಾಜಿಯಾಗಲಿಲ್ಲ. ದುಡಿದು ಅವರನ್ನು 
ಹಿಂದೆ ಹಾಕಿ ಮುಂದೆ ಬಂದವಳು. 

ನನ್ನದು ನಿರಕ್ಷರಕುಕ್ಲಿ ಕುಟುಂಬ. ನನ್ನ ತಂದೆ, ನಾನು ಚಿಕ್ಕವನಿದ್ದಾಗ, ಮರಾಠೀ 
ಅಂಕಿಗಳನ್ನು ಪಟಪಟನೇ ಹೇಳುತ್ತಿದ್ದರಾದರೂ "ಬಸನಗೌಡ ದ॥ ಕು!” ಎಂಬ ಸಹಿಯನ್ನು 
ಬಿಟ್ಟರೆ, ಓದಲು ಬರೆಯಲು ಬರುತ್ತಿರಲಿಲ್ಲ. ಹೀಗಾಗಿ, ಕೂಲಿಯಾಳುಗಳ ಲೆಕ್ಕ ಬರೆಸುವು 
ದಕ್ಕಾಗಲಿ, ಲೆಕ್ಕ ಹಾಕಿಸುವುದಕ್ಕಾಗಲಿ ಇಲ್ಲವೆ ಯಾರಿಗಾದರೂ ಪತ್ರ ಬರೆಸುವುದಕ್ಕಾಗಲಿ 
ರಾಟಿ ಗುಂಡಪ್ಪ ಎಂಬವರನ್ನು ಆಶ್ರಯಿಸುತ್ತಿದ್ದರು. ಅವರು ನಿರಾಸಕ್ತಿ ತೋರಿಸಿದಾಗಲೆಲ್ಲ 
: ನನ್ನೆ ತಂದೆ ನೊಂದುಕೊಂಡದ್ದು ಈಗಲೂ ನೆನಪಿದೆ. ಅದೇ ಕಾರಣಕ್ಕಾಗಿ ನನ್ನನ್ನು 
ಓದಿಸಿದರೆಂದು ಕಾಣುತ್ತದೆ. 

ನನ್ನ ತಂದೆ, ತಮ್ಮ ಪ್ರೀತಿಯನ್ನು ನೇರವಾಗಿ ವ್ಯಕ್ತಪಡಿಸಿದವರೇ ಅಲ್ಲ. ಮತ್ತು ಅಶಿಸ್ತು 
ಅಗೌರವ ತೋರಿದವರ ಮೇಲೆ, ಮುಪ್ಪಿನಲ್ಲೂ ಜಗಳ ಮಾಡಿಕೊಂಡಿದ್ದಿದೆ. ಆದರೆ, ನನ್ನ 
ತಾಯಿಯದು ತದ್ವಿರುದ್ದ ಸ್ವಭಾವ. ಮಕ್ಕಳಿಗೆ ನೇರವಾಗಿ ಮುದ್ದು ಮಾಡುತ್ತಿದ್ದಳು. ನಾನು 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೪೧ 


ನನ್ನಕ್ಕನೊಂದಿಗೆ ಸುಗ್ಗಿಯ ಕಾಲದಲ್ಲಿ ಮನೆ ಕಾಯುತ್ತಿದ್ದ ವೇಳೆ ನಮಗೆ ಕೊಟ್ಟ ಆಶ್ವಾಸನೆ 
ಯಂತೆ, ರಾತ್ರಿಗೆ ಹೆಸರುಕಾಯಿ, ಹಲಸಂದಿಕಾಯಿ, ಸೆಜ್ಜೆ ಬೆಳಸಿ, ಕಬ್ಬುಗಳನ್ನು ತಂದು 
ಕೊಡುತ್ತಿದ್ದಳು. ಸಂತೆಗೆ ಹೋದರೆ, ಕಡಗ, ದಾಣಿ ತರುತ್ತಿದ್ದಳು. ತಂದೆಯಾಗಲಿ ತಾಯಿಯಾಗಲಿ 
ಸೋಮವಾರ ಕಂದಗಲ್‌ ಅಥವಾ ಮುದೇನೂರು ಸಂತೆಗೆ ಹೋದರೆ, ಆ ಸಂಜೆ ಶಾಲೆ ಬಿಟ್ಟ 
ತಕ್ಷಣ ಆಯಾ ಊರ ದಾರಿಗೆ ಹೋಗಿ ಎದುರುಗೊಳ್ಳುತ್ತಿದ್ದೆವು. ಅವರು ಆ ತಿಂಡಿಗಳನ್ನೆ 
ಅಲ್ಲಿಯೇ ಬಿಚ್ಚಿಕೊಟ್ಟಾಗ, ನಮ್ಮ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ. ತಂದೆ ಒಂದೊಂದು 
ಸಲ, ಪತ್ರಿ, ದಾಲ್‌ಚಿನ್ನಿ ಕೊಬ್ಬರಿ ಪೆಪ್ಪರ್‌ಮೆಂಟ್‌, ಶುಂಠಿ, ಹುಳಿ ಪೆಪ್ಪರ್‌ಮೆಂಟ್‌ನೊಂದಿಗೆ 
ಕೆಲವು ಸಲ ಚಿನ್ನಿ-ಸಕ್ಕರಿ ತಂದು ಕೊಟ್ಟುದು ಈಗಲೂ ಹಸಿಹಸಿಯಾಗಿ ನೆನಪಿದೆ. ಉಳಿದಂತೆ 
ವರ್ಷದ ಹನ್ನೆರಡು ತಿಂಗಳೂ ನಮಗೆ ಕುರುಕಲು ಬೆಲ್ಲವೇ ಗತಿಯಾಗಿತ್ತು. 
ಅಂತಹ ತಂದೆ-ತಾಯಿಗಳಿಗೆ ಕೊನೆಯ ಮಗನಾಗಿದ್ದಕ್ಕೋ ಏನೋ ನನ್ನ ಮೇಲೆ ನನ್ನ 
ತಂದೆ-ತಾಯಿಗಳಿಗೆ ವಿಶೇಷ ಪ್ರೀತಿ ಇತ್ತು. ನಾನು ಮಾತು ಕೇಳದಿದ್ದಾಗ, ಇಲ್ಲವೇ ಹಟ 
ಮಾಡಿದಾಗ ತನ್ನ ತಾಯಿ ನನಗೆ ಸಿಕ್ಕಾಪಟ್ಟೆ ಬೈದದ್ದೂ ಇದೆ. ಆದರೆ, ಎಂದೂ ಗದರದ 
ತಂದೆ ಒಂದೇ ಒಂದು ಸಲ ಮಾತ್ರ ಶಿಕ್ಷೆ ಕೊಟ್ಟದ್ದನ್ನು ಮರೆಯಲು ಸಾಧ್ಯವೇ ಇಲ್ಲ. ಬಹುಶಃ 
೨-೩ ನೇ ಇಯತ್ತೆಯಲ್ಲಿ ಓದುತ್ತಿದ್ದೆ ಅಂತ ಕಾಣುತ್ತದೆ. ನಾಗರಪಂಚಮಿ ಹಬ್ಬದ ದಿನಗಳು. 
ಅಂದು ಶಾಲೆ ತಪ್ಪಿಸಿ, ತಾಯಿಯೊಂದಿಗೆ ನನ್ನ ಅತ್ತಿಗೆ ತೌರಿಗೆ ತರತರಹದ ಉಂಡಿ ಕರಜೀಕಾಯಿ 
ಕೊಟ್ಟುಬರಲು ಹೋಗಿದ್ದೆ. ಹಿಂತಿರುಗಿ ಬಂದಾಗ ಸಂಜೆ ಸಮೀಪಿಸುತ್ತಿತ್ತು. ಮನೆಯ.ಮುಂದಿನ 
ಕಟ್ಟೆಯ ಮೇಲೆ ತಾಯಿಯೊಂದಿಗೆ ಕುಳಿತು ದಣಿವಾರಿಸಿಕೊಳ್ಳುತ್ತಿದ್ದೆ. ಆಗ. ನಮ್ಮ ತಂದೆ 
ನಗೆಚಾಪ್ಟಿಗೆಂದೋ ಏನೋ “ಇಂದ ಸಾಲಿ ತಪ್ಪಿಸಿಂದಿ. ನಡೀ ಸಾಲಿಗಿ...' ಎಂದಂದರು. 
ನನಗೆ ಸಾಲಿ ಮತ್ತು ಮಾಸ್ತರರೆಂದರೆ, ಜೇಲು ಮತ್ತು ಜೇಲರಂತೆ ಕಂಡುಬರುತ್ತಿದ್ದರು. ತಂದೆ 
ಅಂದಂತೆ ಮಾಡಿಯಾರೆಂದು ಹೆದರಿ, ಆ ಕಟ್ಟೆಯಿಂದ ಠಣ್ಣನೇ ಜಿಗಿದವನೇ ಮುಸಲರ 
ಓಣಿಯಲ್ಲಿ ಓಟ ಕಿತ್ತಿ, ಅಗಳ್ತಿಯಲ್ಲಿ ಆರಡಿಗೂ ಮಿಕ್ಕಿ ದಟ್ಟವಾಗಿ ಬೆಳೆದಿರುತ್ತಿದ್ದ ಒಂಟಿ 
ಕಸದ ಮಧ್ಯೆ ಇದ್ದ ಕಾಲುದಾರಿ ತುಳಿದು ಕೋಟೆ ಗೋಡೆಯ ಹೊರಗೆ ಜಿಗಿದಿದ್ದೆ. 
ನಮ್ಮಪ್ಪನಿಗೋ ಆ ಒಂಟಿ ಕಸದಲ್ಲಿ ಎಲ್ಲಿ ಕಳೆದುಬಿಡುತ್ತಾನೋ? ಎಲ್ಲಿ ಹುಳು-ಹುಪ್ಪಡಿಗಳಿಂದ 
ಕಚ್ಚಿಸಿಕೊಂಡು ಬಿಡುತ್ತಾನೋ ಎಂಬ ಭಯ ಕಾಡಿರಬೇಕು. ಆ ಭಯದಿಂದಲೇ ನನ್ನ ಬೆನ್ನು 
ಹತ್ತಿದ್ದರು. ನಾನೋ, ಅವರು ಈ ದಾರಿಗೆ ಬಂದರೆ ನಾನು ಆ ದಾರಿಗೆ, ಅವರು ಆ ದಾರಿಗೆ 
ಬಂದರೆ ನಾನು ಈ ದಾರಿಗೆ. ಹೀಗೆ "ಅಲುಕು-ಮಲಕು' ಆಟ ಅಪ್ಪನನ್ನು ರೇಗಿಸಿರಬೇಕು. 
ಅಷ್ಟೊತ್ತಿಗೆ ನನಗೆ ಗೊತ್ತಾಗದಂತೆ, ಭೀಮಸಿಯೆಂಬುವನನ್ನು ಆ ಒಂಟಿ ಕಸದ 
ಕಾಲುಹಾದಿಯಲ್ಲಿ ಮರೆಗೆ ನಿಲ್ಲಿಸಿ, ಹುಲ್ಲೆಯನ್ನು ಬೇಟೆಯಾಡುವ ತೋಳಗಳಂತೆ (ತೋಳಗಳು 
ಯ ಜಾಲಾ ತಮ್ಮ ಹಿಂಡಿನಲ್ಲಿಯ ಒಂದು ತೋಳವನ್ನು ಆರಿಸಿ, ಅದನ್ನು 
ಸಣ್ಣ ) ತೋಡಿ ಅದರಲ್ಲಿ ಮಲಗಿಸಿ, ಕ 
ದೂರದಲ್ಲಿಯ ಜಿಂಕೆಯ ಹಿಂಡನ್ನು ಉಳಿದ ಹ ರ ಸೆ ಆಹ eR 
ಸೆ ಲ್ಲಿ ಮುಚ್ಚಿದ ತೋಳವನ್ನು 
ಗುರಿಯಾಗಿಸಿಕೊಂಡು ಅಟ್ಟಿಸಿಕೊಂಡು ಬರುತ್ತವೆ. ಆ ಕುತಂತ್ರವನ್ನರಿಯದ ಜಿಂಕೆಗಳು ಹೂತ 


೪೨ ಜನೆವರಿ + ಫೆಬ್ರವರಿ ೨೦೦೬ ಸಂಕಲನ-೨೫ 


Rr ಓವರ 


ತೋಳದತ್ತ ಬಂದಾಗ, ಅದು ಎಗರಿ ಸುಲಭವಾಗಿ ಜಿಂಕೆಯನ್ನು ಬೇಟೆಯಾಡುತ್ತದೆ) ಆ 
ಭೀಮಸೇನನಿಂದ ಹಿಡಿಸಲ್ಪಟ್ಟೆ. ನನ್ನ ತಂದೆ ನನ್ನ ಕುತ್ತಿಗೆ ಹಿಡಿದೇ ಮನೆಗೆ ಕರೆತಂದರು. 
ಮನೆಗೆ ಬಂದಾಕ್ಟಣವೇ ನನ್ನ ತಾಯಿ "ಬಿಡ್ರಿ... ಬಿಡ್ರಿ... ಏನು ಮಾಡಾಕ ಹೊಂಟೀರಿ...' 
ಎಂದು ಹೇಳಿದರೂ ನನ್ನ ತಂದೆ, ನನ್ನ ಕುಂಡಿಯಲ್ಲಿ ಕೈ ಹಾಕಿ ನೆಲದ ಮೇಲೆ ಪೈಲವಾನರಂತೆ 
ಧೋಭಿ ಶಾಟ್‌ ಹೊಡೆದಿದ್ದರು! ಆದರೆ ಆ ಶಾಟೇ ಮೊದಲನೆಯದು ಹಾಗೂ ಕೊನೆಯದು. 
ಆದರೂ ನನ್ನ "ತಂದೆ ಸಾಯುವ ವರೆಗೂ ಬೆಳದಿಂಗಳ ರಾತ್ರಿಗಳಲ್ಲಿ ನಮ್ಮ ಎತ್ತುಗಳ, 
ಮತ್ತು ತಮ್ಮ ಸಾಹಸಗಳನ್ನೂ; ನನ್ನ ಅವ್ವ ಒಂದು ಅಮವಾಸ್ಯೆ ಕತ್ತಲು ರಾತ್ರಿಯಲ್ಲಿ ತಾನು 
ಗಾಡಿ ಹೂಡಿಕೊಂಡು ಬರಲು ಊರಿಗೆ ಬಂದಾಗ ರಾಶಿ ಕದಿಯಲು ಬಂದ ಕಳ್ಳರಿಗೆ ಕೇಳುವಂತೆ 
ನಾಲ್ಕೈದು ಜನ ಬೇಗಾರರ ಹೆಸರುಗಳನ್ನು ಹಿಡಿದು ಕೂಗಿ ನಟಿಸಿ ಇಡೀ ರಾಶಿ 
ಉಳಿಸಿದುದನ್ನೂ; ಕಂದಗಲ್‌ನಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳನ್ನೂ ಹೇಳುವಾಗಲೆಲ್ಲ 
ಅವರೇ ನಾಯಕರಂತೆ ಭಾವುಕರಾಗುತ್ತಿದ್ದರು. ಧರ್ಮೇ ಜಯ ಎಂದು ಬದುಕಿ ಬಂದಿದ್ದ 
ತಂದೆ-ತಾಯಿಗಳಿಗೆ ನನ್ನಣ್ಣ ಇತರರೊಂದಿಗೆ ಹೊಡೆದಾಡಿ ಕೋರ್ಟು-ಕಛೇರಿಯ ಮೆಟ್ಟಿಲು 
ಹತ್ತಿಸಿ ಅವರನ್ನು ಜೀವಚ್ಛವವನ್ನಾಗಿ ಮಾಡಿದ್ದ. ನಂತರ ಅದೇ ರೌಡಿ ಅಣ್ಣ ತನ್ನ ಮಾವನ 
ಮಾತು ಕೇಳಿ, ತುಂಬಿದ ಮನೆಯನ್ನು ಒಡೆದು ಹಾಳು ಮಾಡಿದ. ಅಷ್ಟಲ್ಲದೇ ಅಮೃತವನ್ನೇ 
ಧಾರೆಯೆರೆದು ಪ್ರೀತಿಯನ್ನೇ ಪೂಸಿ ಬೆಳೆಸಿದ್ದ ತಂದೆ-ತಾಯಿಗಳು ಪಾಲಿನಲ್ಲಿ ಅನ್ಯಾಯ 
ಮಾಡಿದ್ದಾರೆಂಬ ಕುಹಕಿಗಳ ಮಾತಿಗೆ ಕಿವಿಗೊಟ್ಟು, ನನಗೆ ತಿಳಿಯದಂತೆ, ಹೊಡೆದು ಬಡಿದು 
ಅವರಿಗೆ ಮುಪ್ಪನ್ನು ತಂದುಬಿಟ್ಟ. ಈಗದರ ಫಲ ಅನುಭವಿಸುತ್ತಿದ್ದಾನೆ. 

ನಾನು ಹೈಸ್ಕೂಲ್‌ ಮೊದಲ ವರ್ಷ ಓದುತ್ತಿದ್ದಾಗಲೇ, ಮಾವನ ಮಾತುಗಳನ್ನು ಕೇಳಿ 
ಮನೆ ಮುರಿದ ಅಣ್ಣ. ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿದ. ತಂದೆ-ತಾಯಿಗಳು ನಮ್ಮಣ್ಣನ 
ಬೈಗುಳಕ್ಕೆ ಹೊಡೆತಕ್ಕೆ, ರೌದ್ರಾವತಾರಕ್ಕೆ ಹೆದರಿ ಜೀವವನ್ನು ಅಂಗೈಯಲ್ಲಿಟ್ಟುಕೊಡೇ ನನ್ನ 
ಪಾಲಿನ ಹೊಲವನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ, ನನಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯ 
ಅರಿವಾಗಿ ತಿಂಗಳಿಗೆ ೧೮/- ರೂಪಾಯಿಯ ಖಾನಾವಳಿಯನ್ನು ಬಿಟ್ಟು, ಅಡಿಗೆ ಮಾಡಿಕೊಂಡು 
ವಿದ್ಯಾಭ್ಯಾಸ ಮುಂದುವರಿಸಿದೆ. ಊರಿಗೆ ಬಂದಾಗ,. ನನ್ನ ತಾಯಿ ಗೋಧಿ ರವೆ, ಒಂದು 
ಹದಿನೈದು-ಇಪ್ಪತ್ತು ದಿನಗಳಿಗಾಗುವಷ್ಟು ರೊಟ್ಟಿ, ಚಟ್ನಿ, ಖಾರಪುಡಿ, ಗುರೆಳ್ಳು ಪುಡಿ, 
ಹೈನವಿರುವ ವರೆಗೆ ತುಪ್ಪವನ್ನೂ ಹೆಸರು, ಕಡಲೆಯ ಉಂಡಿಗಳನ್ನೂ ಮಾಡಿಕೊಡುತ್ತಿದ್ದ ಳು. 
ಆಗಾಗ ಅಪ್ಪನೊಂದಿಗೆ ಕಳಿಸುತ್ತಿದ್ದಳು, ಆ ಏಳು ವರ್ಷ! ಹೊಟ್ಟೆ-ಬಟ್ಟೆ ಕಟ್ಟಿ ಓದುವೆನೆಂದು 
ಊರಿಗೆ ಬಂದೆನೆಂದರೆ ಸಾಕು! ದೇವರಿಗೆ ಒಡೆದ ಕೊಬ್ಬರಿ ಒಣಗಿಸಿರುತ್ತಿದ್ದಳು. ಅದರೊಂದಿಗೆ 
ಬೆಲ್ಲವನ್ನು ಕೊಡುತ್ತಿದ್ದಳು. ಕಾಯಿಗಡುಬು ಮಾಡುತ್ತಿದ್ದಳು, ಎಷ್ಟೋ ಸಲ ಜ್ವರ-ಶೀತದಿಂದ 
ನೆಲ ಹಿಡಿದಾಗಲೂ ಬೇಡವೆಂದು ಬೈಸಿಕೊಂಡೂ ಹೋಳಿಗೆ ಮಾಡಿ ತಿನ್ನಿಸುತ್ತಿದ್ದಳು; ನನ್ನವ್ವ 
ಮಹಾತಾಯಿ! ಊರಲ್ಲಿರುವ ವರೆಗೆ, ದೂರದ ಬಾವಿಯಿಂದ ಜೋಡುಗೊಡ ಹೊತ್ತು ನೀರು 
ತರುತ್ತಿದ್ದೆ. ಹೊಲದಲ್ಲಿ ಕೊಯ್ಯುವುದು, ಕೊರೆಯುವುದು, ನೆಟ್ಟು ಕಡಿಯುವುದು, ಒಡ್ಡು 
ಹಾಕುವುದು; ಆಳು ಸಿಗದಿದ್ದಾಗ ಎಡೆ ಹೊಡೆದಾಗಲೆಲ್ಲ ನನ್ನ ತಾಯಿ ತನ್ನ ಕಷ್ಟ ದಣಿವುಗಳನ್ನು 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ids: 


ಬದಿಗಿಕ್ಕಿ ಬಿಸಿಬಿಸಿ ರೊಟ್ಟಿ -ಪಲ್ಕ ಮಾಡಿ ಉಣಬಡಿಸುತ್ತಿದ್ದಳು. ಇಡೀ ಊರ ಸುದ್ದಿಯನ್ನು 
ನನ್ನ ಮುಂದೆ € ಅರುಹುತ್ತಿದ್ದಳು. ಆದರೆ, ನನ್ನಣ್ಣ ಕೊಡುತ್ತಿದ್ದ ಹಿಂಸೆಯನ್ನು ಅರಿತೂ-ಮರೆತೂ 
ಹೇಳುತ್ತಿರಲಿಲ್ಲ. 

ಹೈಸ್ಕೂಲ್‌ ಮುಗಿಸಿದ್ದೆ. ತಂದೆ "ಇಷ್ಟು ಓದಿದ್ದು ಸಾಕು. ಕಾಲೇಜೆಂದ್ರ ರೊಕ್ಕದ ಮಾಮಲೆ. 
ಸುಮ್ನ ಮಾಸ್ತರ ನೌಕರಿಗಿ ಹೋಗು... ' ಅಂದ್ರು. ನಾನೋ- "ಅಣ್ಣಂದಿರು ನನ್ನ ಓದಿಸಿದರ 
ರೊಕ್ಕ ಖರ್ಚಾಗತದ ಅಂತ ಬ್ಯಾರೆ ಹೋಗ್ಕಾರು. ನಾ ಡಿಗ್ರಿ ಮಾಡಾವ್ನೂ'. ಅಂತ `ಹಟ 
ಮಾಡಿದೆ. ಕೊನೆಗೂ ಆ ಡಿಗ್ರಿಯನ್ನೂ ಕೈಯಡುಗೆ ಮಾಡಿಕೊಂಡೇ ಪೂರೈಸಿದೆ. ಆದರೆ, ಈ 
ಮಧ್ಯದಲ್ಲಿ ಈ ಹಿಂದೆ ಜೀವ ಒತ್ತೆ ಇಟ್ಟ ಜೀವಗಳಿಗೆ ಅಣ್ಣನಿಂದಾದ ದೈಹಿಕ ಹಾಗೂ 
ಮಾನಸಿಕ ಹಿಂಸೆಯಿಂದ ದೇಹಕ್ಕೆ ಮುಪ್ಪು ಬೇಗ ಬಂದಿತು. ನನ್ನ ತಾಯಿಯ ಸೊಂಟ 
ಬಗ್ಗಿತು. ದೂರದ ಬಾವಿಯಿಂದ ಸಣ್ಣ ಬಿಂದಿಗೆ ನೀರು ತರುವುದು ಸಹ ದುಸ್ತರವಾಯಿತು. 
ಹಣಕ್ಕೆ ನೀರು ತಂದು ಹಾಕುವರಾರೂ ಇರಲಿಲ್ಲ. ಆ ಗೋಳು ನನ್ನನ್ನು ಮಾನಸಿಕ 
ರೋಗಿಯನ್ನಾಗಿಸಿತು. ನನ್ನ ತಂದೆಯ ಕಣ್ಣುಗಳು ಮಂದವಾದವು. ಆದರೂ ಕೋಲೂರಿಕೊಂಡೇ 
ಬಾಡಿಗೆ ಬೇಸಾಯದಾರರನ್ನು ದೂರದ ಊರಿಂದ ಕರೆತರುವುದು, ದೂರದ ಕಂದಗಲ್ಲಿಗೆ ಕಚ್ಚಾ 
ರಸ್ತೆಯಲ್ಲಿ ಹೋಗಿಬರುವಾಗ ಬಿದ್ದುದೆಷ್ಟು ಸಲವೋ! ಗಾಯವಾಗಿ ಹಾಸಿಗೆ ಹಿಡಿದುದೆಷ್ಟು 
ಸಲವೋ! ಆದರೆ ಛಲದಂಕಮಲ್ಲರಂತೆ, ಫೀನಿಕ್ಸ್‌ದಂತೆ ಹಾರಿಹೋಗುತ್ತಿದ್ದ ಜೀವಗಳನ್ನು 
ಹಿಡಿದು ನಿಲ್ಲಿಸಿ ನನ್ನಣ್ಣನಿಗೆ ಸಮಾನವಾಗಿ ಬೆಳೆ ಬೆಳೆಯುತ್ತಿದ್ದರೆಂದರೆ, ಅವರ ಮಾನಸಿಕ 
ದೈತ್ಯಬಲವನ್ನು ಊಹಿಸಿಕೊಳ್ಳಬಹುದು. 

ಒಂದು ಸಲ ಊರಿಗೆ ಹಿಂತಿರುಗಿದ್ದೆ. ತಾಯಿ ಹಾಸಿಗೆ ಹಿಡಿದಿದ್ದರು. ನಾಲ್ಕಾರು ದಿನ 
ಅರೆಪ್ರಜ್ಞಾವಸ್ಥೆಯಲ್ಲಿದ್ದರಂತೆ. ಕೋಪ ಬಂತು, ಬೈದೆ. “ಹೊಲ ಮನಿ ಅಂತ ಅದೇನಿಟ್ಟೀರೋ... 
ಮಾರಿಕೊಂಡು ಬರ್ರಿ...” ಅಂತ. ತಾಯಿ ಬಾಯಿ ಬಿಟ್ಟರು. ಒಂದು ಹಲ್ಲಿರಲಿಲ್ಲ. “ಮೊನ್ನೆ 
ಬಂದಾಗ ಪಸಂದಿತ್ತಲ್ಲಬೇ. ಅದು ಇದ್ದಕ್ಕಿದ್ದಂಗ್‌ ಹ್ಮಾಂಗ್‌ ಬಿತ್ತು? `ಏನೋ ಮುಚ್ಚಿ 
ಇಡ್ತಿದ್ದೀಯಾ...” ಅಂತ ಗದರಿದೆ. ತಡೆಯದ ದುಃಖದಿಂದ ತಾಯಿ ಭೋರೆಂದು ಅಳಹತ್ತಿ 
ದಳು. “ನಿಮ್ಮಣ್ಣ ಬಾರುಕೋಲಿನಿಂದ, ಸೇದುಹಗ್ಗದಿಂದ, ಮತ್ತ ಕಳ್ಳ: ಹೇಣ್ತಿ ಮಾತು ಕೇಳಿ 
ಬೆಡಗದ ಕಾವಿನಿಂದ ಹೊಡೆದಾಗ ಹಲ್ಲು ಮುರಿದು ಹೋತ ನನ್ನಪ್ಪ...” ಎಂದಾಗ, ನನಗೆ 
ಭಾರಿ ದುಃಖ, ಕೋಪ, ಅಸಹಾಯಕತೆ ಒಮ್ಮೆಗೇ ಆಗಿ, ಮೂಲೆಯಲ್ಲಿದ್ದ ಕೊಡಲಿಯನ್ನು 
ಕೈಗೆತ್ತಿಕೊಂಡು ಅಣ್ಣನ ಮೇಲೆ ಯುದ್ಧಕ್ಕೆ ಹೊರಟೆ. ತಾಯಿ ಕಾಲು ಹಿಡಿದು “ಹೋಗಬ್ಯಾಡ 
ನನ್ನಪ್ಪ. ಅವರು ಎದಕೂ ಹೇಸಾದಿಲ್ಲ. ನಿನ್ನ ಕಡದು ಹಾಕಿ ಬಿಡ್ತಾರು...' ಎಂದು ಗೋಳೋ 
ಅನ್ನುತ್ತ ಕೊಡಲಿಯನ್ನು ಕಸಿದುಕೊಳ್ಳುವ ಹೊತ್ತಿಗೆ, ಹೊರಗಿನಿಂದ ತಂದೆ' ಬಂದರು. ಅದೇ 
ಕೋಪದಲ್ಲಿ ತಂದೆಗೆ- “ಅಲ್ಲಪ, ಆ ಅಣ್ಣ ಅವ್ವಗ ಹೀಂಗ ಹೊಡದ್ರೂ ಪೊಲೀಸ್‌ ಕಂಪ್ಲೇಂಟು 
ಕೊಡಾಕ ಬರಲಿಲ್ಲ? ಸರಿ ನೀನು ಮಾಡದ್ದನ್ನ ನಾನೀಗ ಮಾಡ್ತೀನಿ ನೋಡು...' ಎಂದು 
ಇಲಕಲ್ಲಿಗೆ ಹೊರಟೆ. ತಂದೆ ಅಡ್ಡ ಬಂದು "ನನ್ನಾಣೆ... ಹೋಗಬೇಡ' ಅಂದು ತಣ್ಣೀರೆರಚಿದರು. 
ತಂದೆಯ ಮೇಲಿದ್ದ ಪ್ರೀತಿ ಅಂದೇ ಕಡಿಮೆಯಾಗಹತ್ತಿತು. ತಂದೆಗೆ ಆ ರೌಡಿ ಅಣ್ಣನ ಮೇಲೆ 


೪೪ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಎಲ್ಲಿಲ್ಲದ ವ್ಯಾಮೋಹ! ಏಕೆಂದರೆ, ಆತನಿಗೆ ತನ್ನ ತಂದೆಯ ಹೆಸರಿಟ್ಟಿದ್ದ. ಎರಡನೆಯದಾಗಿ 
ಊರಲ್ಲಿ ರೌಡಿಸಂ ಯಾರು ಮಾಡಿದ್ದರೋ ಅವರ ಹುಟ್ಟನ್ನು ಇವ ಅಡಗಿಸಿದ್ದ. 

ಪದವೀಧರನಾದೆ. ತಾಯಿ ನೌಕರಿಗೆ ಹೋಗಲು ಹಟ ಹಿಡಿದಳು. ನನಗೋ ಮಾದರಿ 
ರೈತನಾಗುವ ಆಸೆ. ಕೊನೆಗೆ ತಾಯಿಯ ಒತ್ತಾಸೆಗೆ ಮಣಿದೆ. ನೌಕರಿ ಸಿಕ್ಕ ತಕ್ಷಣವೇ ಲಗ್ನಕ್ಕೆ 
ಮುಂದಾದರು. ಆದರೆ ನಾನೋ, ನನ್ನ ತಂದೆ-ತಾಯಿಗಳು ನನಗೋಸುಗ ತುಂಬಾ 
ಕಷ್ಟಪಟ್ಟಿದ್ದಾರೆ. ನನ್ನ ಕೈ ಹಿಡಿದಾಕೆ ನನ್ನ ಅತ್ತಿಗೆಯ ಗುಣದವಳಾದರೆ ಪುನಃ ಅವರು ಮೌನ 
' ದುಃಖವನ್ನು ಅನುಭವಿಸಬೇಕಾಗುತ್ತದೆಂದು ಹೊಲ ಮನೆ ಮಾರಿ ಆ ಐದಾರು ವರ್ಷಗಳಾದರೂ 
ನನ್ನೊಂದಿಗಿದ್ದು ಸುಖ ಅನುಭವಿಸಲೆಂದು ತುಂಬಾ ಆಶೆಪಟ್ಟೆ. ಬೈದು ನೋಡಿದೆ. ಬುದ್ಧಿ 
ಹೇಳಿದೆ. ಬೇಕಾದವರಿಂದ ಹೇಳಿಸಿದೆ. ಐದಾರು ವರ್ಷ ಮದುವೆ ಮುಂದೂಡಿದೆ. ಆದರೆ, 
ಅವರದೊಂದೇ ಹಟ “ಇಂಡಿ ಕಣ್ಣಿನಂಥ ಹೊಲಾನ ದೆವ್ವದಂಥ ಮನಿ ಮಾರೂದಂದ್ರೇನು? 
ನಾವು ಇಲ್ಕ ಇದ್ದು ಸಾಯ್ತೀವಿ...' ಎಂದರು. 

ಕಷ್ಟಕ್ಕಾಗದ ನೆಂಟರಿಷ್ಟರಿಂದ ದೂರ ಇರೋಣವೆಂದೇ ನಮ್ಮೂರಿಂದ ೨೫೦ ಕಿ. ಮೀ. 
ದೂರದ ದುರ್ಗದಲ್ಲಿ ವರದಕ್ಷಿಣೆ ಇಲ್ಲದೇ ಮದುವೆಯಾಗಬೇಡವೆಂದ ತಂದೆ-ತಾಯಿಗಳ 
ಮಾತಿಗೆ ಕಿವಿಗೊಡದೇ, ಮದುವೆಯಾಗಬೇಕಾಯಿತು. ಆದರೆ, ಆ ಹೊತ್ತಿಗೆ ತಂದೆ-ತಾಯಿಗಳ 
ಆರೋಗ್ಯ ಒಂದಿಲ್ಲೊಂದು ಕಾರಣದಿಂದಾಗಿ ಹದಗೆಡುತ್ತ ಬರುತ್ತಿತ್ತು. ಕರೆತಂದು ಇಲಾಜು 
ಮಾಡಿಸಿದ ತಕ್ಷಣವೇ ಅವರ ಆರೋಗ್ಯ ಸುಧಾರಿಸುತ್ತಿತ್ತು. ಅಷ್ಟೊತ್ತಿಗೆ MDG ದ್ದ 
ದುರ್ಗದಲ್ಲಿರಲಾಗದೇ “ಊರಲ್ಲಿ ಹೊಲ-ಮನಿ ಹಾಳಾಗ್ತಾವು ನಾವು ಹೊಕ್ಕೀವಿ.. ಎಂದು 
ತುದಿಗಾಲಲ್ಲಿ ನಿಲ್ಲುತ್ತಿದ್ದರು. ಪುನಃ ಅವರನ್ನು ಬಿಟ್ಟು ಬರಬೇಕಾಗುತ್ತಿತ್ತು. ಪುನಃ ಆ ಹಳ್ಳಿಯಲ್ಲಿ 
ಕಾಯಿಲೆ ಬೀಳುತ್ತಿದ್ದರು. ಅಲ್ಲೂ ಬದುಕದೇ ಇಲ್ಲೂ ಬದುಕದೇ ಮಾನಸಿಕವಾಗಿ 
ಜರ್ರುರಿತವಾಗುತ್ತಿದ್ದ, ಎಲ್ಲರೂ ಇ ಇದ್ದೂ ಯಾರೂ ಇಲ್ಲ ದಂತಹ, ಅವರ ಈ ತೊಳಲಾಟಕ್ಕೆ 
ಶಾಶ್ವತ ಪರಿಹಾರ ಕೊಡು ದೇವರೇ ಎಂದು ಎಷ್ಟೋ ಸಲ ಬೇಡಿಕೊಂಡಿದ್ದೆಯೆಂದರೆ, ನೀನೆಂಥ 
ಮಗನಪ್ಪ ಎಂದು ಕೆಲವರಿಗೆ ಅನ್ನಿಸದಿರದು. ಆದರೆ, ನಾನು, ನೌಕರಿ ಹೆಂಡತಿ ಮಕ್ಕಳನ್ನು 
ತೊರೆದು ಆ ಹಳ್ಳಿಗೆ ಹೋಗುವಂತಿರಲಿಲ್ಲ. ಹಲ್ಲೂ ಕಡಲೆ ಎರಡೂ ಇದ್ದರೂ ತಿಂದು 
ಅನುಭವಿಸದೇ ಸತ್ತ ನನ್ನ ತಂದೆ ತಾಯಿಗಳ ಬಗ್ಗೆ ಈಗಲೂ ಜೀವ ಹೊಡೆದುಕೊಳ್ಳುತ್ತಿದೆ. 

ಯಾರು ಯಾರ ಬಗ್ಗೆ ಏನು ಬೇಡಿಕೊಂಡರೂ ಖಯಣಾನುಬಂಧ ಮುಗಿಯುವ ವರೆಗೆ 
ಏನು ಮಾಡುವಂತಿಲ್ಲ. ಸಾವಿಗೂ ಕೂಡ ಏನಾದರೊಂದು ನೆಪ ಬೇಕಲ್ಲ. ಕೊನೆಯ ಸ 
ನನ್ನ ತಂದೆ ಸಾವು-ಬದುಕಿನ ಮಧ್ಯೆ ಇದ್ದಾರೆಂದು ತಂತಿ ಬಂದಿತ್ತು. ಓಡಿ ಹೋದೆ. ಡು 
ಬೈಯುತ್ತ ಕರೆತಂದೆ, ಚಿಕಿತ್ಸೆ ಕೊಡಿಸಿದೆ. ಆರೋಗ್ಯವಂತರಾದರು. ಹೀಗಿರುತ್ತಲೊಂದು 
ಭಾನುವಾರ ನನ್ನ ತಾಯಿ ತಿಂಡಿ ತಿಂದು, ಮನೆಯ ಹೊರಗಿದ್ದ ಒಂದೂವರೆ ಅಡಿ ಕಟ್ಟೆಯ 
ಮೇಲೆ ಬಿಸಿಲು 'ಕಾಯಿಸುತ್ತಿದ್ದರು. ನನ್ನ ತಂದೆ ರೂಮಿನಲ್ಲಿದ್ದರು. ನಾನು ಮಕ್ಕ ಳೊಂದಿಗೆ 
ತಿಂಡಿ ತಿನ್ನುತ್ತಿದ್ದೆ. ನನ್ನ ತಾಯಿ ಅರಚಿದ್ದು ಕೇಳಿಸಿತು. ಓಡಿ ಹೋಗಿ ನೋಡಿದರೆ, ನನ್ನ 
ತಾಯಿ ಆ ಕಟ್ಟೆಯಿಂದ ಕೆರಗುರುಳಿ, ಕಾಲು ಮು ಮುರಿದುಕೊಂಡಿದ್ದರು. ಆಸ್ಪತ್ರೆಗೆ ಸೆ ಸೇರಿಸಿದೆವು. 


ಸಂಕಲನ-೨೫ ಜನೆವರಿ 4 ಫೆಬ್ರವರಿ ೨೦೦೬ ೪೫ 


೧೫ ದಿವಸಗಳಿದ್ದ ತಾಯಿ ಕೊನೆಯುಸಿರೆಳೆದರು. ನನ್ನ ತಾಯಿ ಆಗಾಗ ಆ ಡ್ಡ ಕೊಟ್ಟ 
ಣ್ಲನಿಗೆ ಶಾಪ ಹಾಕುತ್ತಿದ್ದಳು-- “ಅವ್ಲ ನನ್ನ ಮ್ಯಾಗ ಮಣ್ಣು ಹಾಕಬಾರದು... ' ಎಂದು. 
ಆ ತ ನಡೆಸಿಕೊಡಲು ತಂದೆಯ ವಿರೋಧದ ನಡುವೆ ದುರ್ಗದಲ್ಲಿಯೇ ಮಣ್ಣು ಮಾಡಿದೆ. 
ತಂದೆ ೩-೪ ದಿನ ಮುನಿಸಿಕೊಂಡಿದ್ದರು. ನಮ್ಮ ಸಮಾಧಾನ ಅವರನ್ನು ಶಾಂತಗೊಳಿಸಲಿಲ್ಲ. 
ಅದಾಗಿ ಅಮವಾಸ್ಯೆ ರಾತ್ರಿ "ನನ್ನನ್ನು ಊರಿಗೆ ಕಳಿಸಿಕೊಡು ನಾ ಹೋಗಾಕ ಬೇಕು...” ಅಂತ 
ಹಟ ಮಾಡಿದರು. “ಅಮಾಸಿ ರಾತ್ರಿ ಹೋಗೂದು ಬ್ಯಾಡ. ಬೇಕಾರ ನಾಳಿ ಮುಂಜಾನಿ ಬಸ್ಸಿಗಿ 
ಹತ್ತುಸ್ತೀನಿ...' ಅಂದರೂ ಕೇಳಲಿಲ್ಲ. ನಾವು ಮೃಷ್ಟಾನ್ನವಿಟ್ಟರೂ ಈ ಅಪ್ಪನಿಗೆ ವಿಷವಾಗಿದೆ. 
ಆ ಹಳ್ಳಿಯಲ್ಲಿ ಹೋಗಿ ವಿಷಾನ ಕುಡಿಲಿ...' ಎಂದು ಬೇಸರದಿಂದ ನಮ್ಮ ಸಂಬಂಧಿಕನೊಂದಿಗೆ 
ಕಳಿಸಿಕೊಟ್ಟೆ. ಅವ್ವ ಸತ್ತ ೧೫ ನೇ ದಿನವೇ ಅಪ್ಪ ತೀರಿಹೋದರು. ತುಂಬಾ ಕೆಡುಕೆನಿಸಿತು. 
ನನ್ನ ತಂದೆ-ತಾಯಿಗಳು ತೀರಿಹೋಗಿ ಸುಮಾರು ೧೮ ವರ್ಷಗಳು ಗತಿಸಿವೆ. ಆದರೂ 
ಅವರು ಆಗಾಗ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸತ್ತವರು ಕನಸಿನಲ್ಲಿ ಕಾಣಿಸಿಕೊಳ್ಳಬೇಕಾದರೆ 
ನಮ್ಮಲ್ಲಿ ಭಾರಿ ಪ್ರೀತಿ ಇಟ್ಟುಕೊಂಡವರಿಗೆ ಮಾತ್ರ ಸಾಧ್ಯವೆನ್ನುತ್ತಾರೆ. ನಾನೂ ನಂಬಿದ್ದೇನೆ. 
ಅನಕ್ಸರಕುಕ್ಲಿಗಳ ಮನೆಯಲ್ಲಿ "ಮೊದ್ದು' ಮಗನಾಗಿ ಜನಿಸಿ, ನೌಕರಿ ಸೇರಿದ ಮೇಲೆ, ನೌಕರಿಯ 
ನೂರೆಂಟು ಅಡೆ-ತಡೆಗಳಲ್ಲಿ ಅಡಹಾಯ್ದಿರುವುದು ನನ್ನ ತಂದೆ-ತಾಯಿಗಳ ಪುಣ್ಯದಿಂದಲೇ 
ಎಂದು ಭಾವಿಸಿದ್ದೇನೆ. ಈಗಲೂ ಅವರನ್ನು ನೆನೆದಾಗಲೆಲ್ಲ ಭಾವುಕನಾಗುತ್ತೇನೆ.: ಅವರು 
ಕೊನೆ ಗಳಿಗೆಯಲ್ಲಿ ಸುಖ ಕಾಣಲಿಲ್ಲವೆಂದು ಮರುಗುತ್ತೇನೆ. 
ಔ ಶರಣಗೌಡ ಎರಡೆತ್ತಿನ ವ್ಯೋಮಕೇಶ, ಟೀಚರ್ಸ್‌ ಕಾಲನಿ, ಜಿಯಾಲಜಿಕಲ್‌ ಸರ್ವೇ ಆಫ್‌ ಇಂಡಿಯಾ 
ಕ್ಟಾರ್ಟರ್ಸ್‌ ಪಕ್ಕ ತಮಟಕಲ್‌ ರಸ್ತೆ, ಚಿತ್ರದುರ್ಗ-೫೭೫ ೫೦೧ ಟ್ಟ 


ಕರಿನೆಲ -- ಆನಂದ ಈ. ಕುಂಚನೂರ 
೧ 

ಅಪ್ಪ 
ಮೊದಲು ನಮಸ್ಕರಿಸಿಯೆ ಕರಿ ನೆಲಕ್ಕೆ ಕಾಲಿಡುತ್ತಿದ್ದ 
ನೇಸರು 
ಅವನ ನೆರಳನ್ನೂ ಆ ನೆಲವನ್ನೂ ಏಕವಾಗಿಸುತ್ತಿದ್ದ 
ಬಿಸಿಲಿಗೆ ಕಾವು ಕೊಟ್ಟು ವ 
ಚಳಿಗೆ ತಂಪನೆರೆದು 
ತಿಂಗಳಲಿ ಬೆಳದಿಂಗಳ ಹಾಡ ಹಾಡುತ್ತಿದ್ದ 
ನನ್ನವ್ವನಿಗೆಂದು ಕೈ ತುತ್ತು ನೀಡಿದ್ದಾನೊ ಇಲ್ಲವೊ 
ದನಗಳಿಗೆ ಇವನೆ ತುತ್ತುಣಿಸಿ ಕರೆಯಬೇಕು 
ಟವಲಿನ ಕಿರೀಟ ಬಿಗಿದುಕೊಂಡನೆಂದರೆ ಇವನೆ ಅಧಿಪತಿ 
ಉಳುಮೆ ವೃತ್ತಿ, 
ಅದರ ಉಸಾಬರಿ ಪ್ರವೃತ್ತಿ. 


೪೬ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಇನ್ನೂ ನೆನಪಿದೆ- 

ಅಪ್ಪ ನನ್ನ ಎದೆಗಪ್ಪಿಕೊಂಡಾಗ 

ಅವನ ಅಂಗೈ ಗೆರೆ ಕರಿ ನೆಲದ ಬಿರುಕಿನಂತೆಯೆ ಇದ್ದು 

ಅವೇ ಗೆರೆ ಕಂಡಿವೆ ನನ್ನ ಕುಂಡಿಯ ಮೇಲೂ. 

ಈ ನೆಲದ ಕಾಳುಗಳನ್ನೇ ಉಣಿಸಿ ಬೆಳೆಸಿದ್ದಾನೆ ನನ್ನ 

ಮೊದಲ ಮಳೆ ಬಂದಾಗಲೆಲ್ಲ ಹೊತ್ತು ಹೊತ್ತು ಸಂಭ್ರಮಿಸಿದ್ದಾನೆ 
ಅಪ್ಪನೆದೆ ತುಂಬಾ ನೆಲದ ಹರವು 

ನೆಲದೆದೆಯಲ್ಲಿ ಜೀವಸೆಲೆ ಕುರುಹು. 


ಅಪ್ಪನ ಮಾತು ಒಮ್ಮೊಮ್ಮೆ ವೇದ ಉದಾರ 
ಅಂತೆಯೇ ಊರ ನೇತಾರ. 


ನಾನಾಗ ಡಿಗ್ರಿಯಲ್ಲಿದ್ದೆ- 

ಊರಲ್ಲಿ ಕರಿನೆಲ ಎಂಬೋ ನೆಲ ಭಣಗುಡುತ್ತಿತ್ತು 
ಬರದ ಭರಕ್ಕೆ ಕಾದ ತಗಡಾಗಿತ್ತು 

ಅಪ್ಪ ತನ್ನೆಲ್ಲ ಭಂಡ ಧೈರ್ಯ ಸತ್ಕಾಗ್ರಹಕೆ ಸುರಿದಿದ್ದ 
ಸರ್ಕಾರ ತಮಗೆ ಮಣಿಯದ್ದದ ಕಂಡು 

ಕೀಟನಾಶಕ ಕುಡಿಯುವುದಕ್ಕೂ ಮುಂದಾಗಿದ್ದ, 
ಕೂಡಿದೂ ತೋರಿಸಿದ... 

...ಅರ್ಥದಲ್ಲಿ ಕರಿ ನೆಲದ ಜತೆ ಬೆರೆತುಹೋದ! 


ಈಗ ನಾನು, ನನ್ನವ್ವ 

ಪಟ್ಟಣವೆಂಬ ಹಜಾರಕ್ಕೆ ಜೋತುಬಿದ್ದಿದ್ದೆ "ವೆ 

ನನಗೊ ತಲೆ ತುಂಬಾ ಕೆಲಸ 

ಓಡುವ ಜಗದ ಜತೆ ಓಡಬೇಕು 

ತನ್ಮಧ್ಯೆ ಆಫೀಸಿನಲ್ಲೋ ಬೇರೆ ಇರುವಾಗ 

ಮೀಟಿಂಗಿನಲ್ಲೋ 

ಛಕ್ಕನೇ ಅವತರಿಸಿ 

ಕರಿ ನೆಲದ ವಾಸನೆ 

ಕ್ಷಣಕಾಲ ತುಂಬಿ ಮೈ ಮನಸ್ಸು 

ಮತ್ತೆ ಕರೆಯುತ್ತದೆ 

ಅಪ್ಪನ ಕೊನೆ ದಿನದ ಅಪೂರ್ಣ ಆಯಸ್ಸು... 
೫ ಆನಂದ ಈ. ಕುಂಚನೂರ : 


ಭುವನೇಶ್ವರಿ ರಸ್ತೆ, ಸೋಮವಾರ ಪೇಟೆ, ಬನಹಟ್ಟಿ - ೫೮೩ ೩೧೧ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ಹವಿರಾಜಮಾರ್ಗ ಮಂಥನ : ವಿಶೇಷ ಲೇಖನಮಾಲೆ -೩೭ 
ದ್ರಾವಿಡ ಸಂಬಂಧ-೪.|.,ಸ. ಕಾವೇರಿಯಿಂದಮಾ... - ಷ. ಶೆಟ್ಟರ್‌ 


ಮಾರ್ಗಕಾರನು ಕನ್ನಡದೊಳ್‌ ಭಾವಿಸಿದ ಜನಪದದ ದಕ್ಷಿಣದಂಚಿನ ಚಾರಿತ್ರಿಕ ಹಿನ್ನೆಲೆ 
SSS 
"ಕನ್ನಡದೊಳ್‌ ಭಾವಿಸಿದ ಜನಪದ'ದ ದಕ್ಷಿಣ ಗಡಿಯನ್ನು ಕಾವೇರಿ ನದಿಯ ಮೂಲಕ 


ಮಾರ್ಗಕಾರನು ಗುರುತಿಸಿದಾಗ, ಈ ನದಿಗೆ ಸುಮಾರು ೮೨೦ ಕಿಮೀ. ಭೂಮಿತಿಯೂ - 
ಒಂದು ಸಹಸ್ರವರ್ಷ ಕಾಲದ ಲಿಖಿತ ಇತಿಹಾಸವೂ ಇತ್ತು ಇದರ ಜಲರೇಖೆಗಳಿಂದು ೩೮೦ 
ಕಿಮೀ. ಉದ್ದದ ಕನ್ನಡ ಪ್ರದೇಶವನ್ನು ಮತ್ತು 8೩.೫೨ ಕಿಮೀ. ಉದ್ದದ ತಮಿಳು ಪ್ರದೇಶವನ್ನು 
ಗುರುತಿಸುತಿವೆ. ಕೇರಳದ ಸ್ವಲ್ಪ ನೆಲವನ್ನು (೩.೫%) ತೊಯ್ದಿದರೂ ಇದು ಕರ್ನಾಟಕದ 
(೪೨.೨%) ಮತ್ತು ತಮಿಳುನಾಡಿನ (೫೪.೩%) ಪ್ರಧಾನ ನದಿಗಳಲ್ಲೊಂದಾಗಿದ; ಅಲ್ಲದೆ 
ಕನ್ನಡ-ತಮಿಳು : ಪ್ರದೇಶಗಳ ೬೪ ಕಿಮೀ. ಉದ್ದದ ಗಡಿಯನ್ನು ಗುರುತಿಸುತ್ತಲೂ ಇದೆ 

es ಒಂದೇ ಒಂದು ಬಾರಿ ಹೆಸರಿಸಿದರೂ — ನದಿಗೆ ಕರ್ನಾಟಕದ 
ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಶಾಶ್ವತ ಸ್ಥಾನವನ್ನು ಕಲ್ಪಿಸಿ ಕೊಟ್ಟು ಕನ್ನಡಿಗರಿಂದ ಅಪಾರ ಗೌರವ 
ವನ್ನು ಮಾರ್ಗಕಾರನು ಸಂಪಾದಿಸಿಕೊಂಡಿರುವನೆನ್ನಬಹುದು." ಆ ಮೊದಲು ಶಂಗಂಕವಿ 
ಗಳು ತಮಿಳು ಜನಾಂಗೀಯರಿಗೆ ಅವರ ಪ್ರದೇಶವನ್ನು ಗುರುತಿಸಿಕೊಟ್ಟಂತೆ, ಒಂಭತ್ತನೆಯ 
ಶತಮಾನದ ಪ್ರಾದೇಶಿಕ ಮೇರೆಗಳನ್ನು ಮಾರ್ಗಕಾರನು ಕನ್ನಡಿಗರಿಗೆ “ಗುರುತಿಸಿ ಕೊಟ್ಟನು. 
ಆದರೆ ಭಾಷಾ ಷಾ ಗಡಿಯನ್ನು ಗುರುತಿಸುವ ಕ್ರಿಯೆ ಇಂದಿನಂತೆ. ಅಂದೂ ಸುಲಭವಾಗಿರಲಿಲ್ಲ 
ವೆಂದು ತೋರುತದೆ; ಲಾತಾ ಶಂಗಂ ಕವಿಗಳಂತೆ ಮಾರ್ಗಕಾರನೂ ನಿರ್ದಿಷ್ಟ 
ಗಡಿರೇಖೆಯನ್ನು ಎಳೆಯುವ ಸಾಹಸಕ್ಕಿಳಿಯದೆ ಹೆಗ್ಗುರುತುಗಳನ್ನು ಮಾತ್ರ ಸೂಚಿಸಿ 
ತೃಪಿಪಟ್ಟುಕೊಂಡನೆನ್ನಬಹುದು. 
ಒಗಟಾಗಿಸಿಯೇ ಇಟ್ಟ ಗಡಿರೇಖೆ : 

ಮಾರ್ಗಕಾರನು ನುಡಿಯಲ್ಲಿ ಸ್ಪಷ್ಟಪಡಿಸಿದರೂ ಭೌಗೋಳಿಕವಾಗಿ ಒಗಟಾಗಿಸಿಯೇ 
ಇಟ್ಟ ಗಡಿಯ ಬಗ್ಗೆ ನಮಗಿರುವ. ಕಲವು ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬೇಕಾದ 
ಅವಶ್ಯಕತೆ ಈಗ ತೀವ್ರವಾಗಿದೆ, ಏಕೆಂದರೆ ಅವನ್ನು ಪರಿಹರಿಸಿಕೊಳ್ಳದೆ 'ಕನ್ನಡಿಗರ 
ಸಾತಕ ದಕ್ಷಿಣ ಗಡಿಯನ್ನು ಮತ್ತು ತಮಿಳರ (ಮಲಯಾಳಿಗಳ) ಉತರ ಗಡಿಗಳನ್ನು 
ತಿಳಿದುಕೊಳ್ಳ ಲಾಗೀ ಇತಿಹಾಸದ ಆರಂಭ ಕಾಲದಲ್ಲಿ ದ್ರಾವಿಡ ಜಗತಿನೊಡನೆ ಕನ್ನಡಿಗರ. 
ಗಿದ 5 ಸಂಬಂಧದ ವಾಸವ ಸ್ಪ ರೂಪವನ್ನು ಅರ್ಥಮಾಡಿಕೊಳ್ಳಿ ಲಾಗಲೀ ಸಾಧ್ಯ ವಾಗದು. ಈ 
ಹಿನ್ನೆಲೆಯಲ್ಲಿ ಶಂಗಂ ಸಾಹಿತ್ಯವು ಇತಿಹಾಸಯುಗದ ne ಕನ್ನಡ ನಾಡಿನ ಬಗ್ಗೆ 
ಮತ್ತು ಕನ್ನಡಿಗರ ಬಗ್ಗೆ ಏನನ್ನು ಹೇಳುತದೆ ಮತ್ತು ಆರಂಭಕಾಲದ. ಇತಿಹಾಸವನ್ನು 
ರೂಪಿಸಲು. ಅದು ಯಾವ ಬಗೆಯಲ್ಲಿ "ನಮಗೆ ಸಹಕಾರಿಯಾಗುತದೆ ಎಂಬುದನ್ನು 
ಅರಿತುಕೊಳ್ಳುವುದು ಈ ಲೇಖನದ ಉದ್ದೇಶ. ನಾನಿಲ್ಲಿ ಎತಿರುವ ಪ್ರಶ್ನೆಗಳಲ್ಲಿ ಕೆಲವು 
ನೇರವಾಗಿ ಕನ್ನಡಿಗರಿಗೆ ಸಂಬಂಧಪಟ್ಟದ್ದರೆ "ಉಳಿದವು ಕನ್ನಡೇತರ ದ್ರಾವಿಡ ಜನಾಂಗಕ್ಕೆ 
ಸಂಬಂಧಪಟ್ಟವುಗಳಾಗಿವೆ. ಇದರಂತೆ, ನೇರವಾಗಿ ಇಲ್ಲವೇ. ಸ್ವಲ್ಪ ಸುತ್ತಿ ಬಳಸಿ ನ 


೪ಲ್ರ ಜನೆವರಿ + ಫೆಬ್ರವರಿ ೨೦೦೬ ಸಂಕಲನ-೨೫ 


ಉತರಗಳಲ್ಲಿ ಎಲ್ಲವೂ ನಿರ್ಣಾಯಕ ಮಾತುಗಳಾಗಿರದೆ ಅವುಗಳಲ್ಲಿ ಕೆಲವು ಸಂಭಾವ್ಯತೆ 
ಯನ್ನು ಮಾತ್ರ ಸೂಚಿಸುವಂಥವುಗಳಾಗಿವೆ ಎಂಬುದನ್ನು ಮೊದಲು ನಾನು ಸಷಪಡಿಸ 
FE ಊಟಿ 
ಬಯಸುವೆ. ಶಂಗಂ ಸಾಹಿತ್ಯವನ್ನು ಬಹುತೇಕ ತಮಿಳರ ದೃಷ್ಟಿಕೋನದಿಂದಲೇ ಇಲ್ಲಿಯ 
ವರೆಗೆ ಅಭ್ಯಸಿಸಿರುವುದರಿಂದ ಮತ್ತು ಅದರ ವ್ಯಾಪ್ತಿಯನ್ನು ತಮಿಳುನಾಡಿಗೇ ಸೀಮಿತ 
ಗೊಳಿಸಿರುವುದರಿಂದ, ' ಈ ಸಾಹಿತ್ಯ ದಲ್ಲಿ ಕನ್ನಡವನ್ನು ಹುಡುಕುವುದು ಒಂದು ಬಗೆಯಲ್ಲಿ 
ವ್ಯರ್ಥ ಸಾಹಸವೆಂದೆನಿಸಬಹುದು. ಇಡ ಸಂಶೋಧನೆಯ ಉದ್ದೇಶವು ಶಾಶ್ವತ ಸಿದ್ದಾಂತ 
ಗಳನ್ನು ಮಾತ್ರ ಒದಗಿಸುವುದಲ್ಲ ಸುವ್ಯವಸ್ಥಿತ ಸ್ಪಂದನೆಗೆ ವೇದಿಕೆಯನ್ನು ಸಜ್ಜುಗೊಳಿಸಿ, 
ಭಿನ್ನಭಿನ್ನ ದೃಷ್ಟಿಕೋನಗಳಿಂದ ಸಮಸ್ಯ ಯನ್ನು Yo "ಅನುವು 
ಮಾಡಿಕೊಡುಪೆದೂ ಆಗಿದೆ, ಎಂದು ನಂಬಿರುವ ನನಗೆ ಇದೊಂದು ನಿರರ್ಥಕ ಪ್ರಯತ 
ವೆಂದೇನೂ ಅನಿಸುವುದಿಲ್ಲ ಕೊ 


ಕಾವೇರಿ - ಅಂದು, ಇಂದು : 

ಕೊಡಗು (ಕೂರ್ಗ್‌ ಜಿಲ್ಲೆ) ಪ್ರದೇಶದ ಬ್ರಹ್ಮಗಿರಿಯಲ್ಲಿ ಹುಟ್ಟಿ, ಪಶ್ಚಿಮಘಟ್ಟದಲ್ಲಿ 
ಮುಗ್ಗರಿಸುತ್ತಾ ಪೂರ್ವ ಮತ್ತು ಆಗ್ನೇಯ ದಿಕ್ಕಿನೆಡೆ ಸಾಗುವಾಗ, ಕಾವೇರಿಗೆ ನೀರುಣಿಸಿ 
ಅದರ ಮೈತುಂಬುವ ನದಿಗಳಲ್ಲಿ ಕರ್ನಾಟಕದ: ಹಾರಂಗಿ, ಹೇಮಾವತಿ, ಲಕ್ಷ್ಮಣತೀರ್ಥ, 
ಕಬಿನಿ, NNER ಶಿಂಷಾ, ಅರ್ಕಾವತಿಯನ್ನೂ ಇಮಿಕುವಾಡಿನೆ.. ಭವಾನಿ, 
ನೋಯಿಲ್‌, ಅಮರಾವತಿ, ನಂಗಜಿ, ಕೊಡಗನ, ಪೊನ್ನಿಯಾಲುಗಳನ್ನೂ ಹೆಸರಿಸಲೆ 
ಬೇಕು. ಇಂದಿನ ಕರ್ನಾಟಕದ ೩೪,೨೭೩ ಕಿಮೀ. ಪ್ರದೇಶವನ್ನು ತೊಯ್ಲಿ, 5.೮೦ ಕಿಮೀ. 
ದಾರಿಯನ್ನು ಕ್ರಮಿಸಿ, ಬೆಂಗಳೂರು ಜಿಲ್ಲೆಯ ಸಃ ಬಳಿ ತೀವ್ರಗತಿಂ ಯಲ್ಲಿ.ಮೈ 
ಮುರಿದು ಕೆಳ್ಕೆಳಿಯುತ್ತಾ ತಮಿಳುನಾಡನ್ನು ಪ್ರವೇಶಿಸುವ ಕಾವೇರಿಯ ಯಾವ ಘಟಕದಲ್ಲಿ 
ನಿಂತು: ಮಾರ್ಗಕಾರನು ೯ ನೆಯ ಶತಮಾನದ ಕನ್ನಡ ಜನಪದದ ಗಡಿಯನ್ನು ಗುರುತಿಸಿ 
ದನೋ ನಮಗೆ ತಿಳಿಯದು; ಆದರೆ, ನಾವೇನಾದರೂ ಆ.:ಬಗೆಯ  ಪ್ರಯತ್ನವನ್ನಿಂದು 
ಮಾಡಹೊರಟರೆ, ಅರ್ಧಕ್ಕಿಂತ ಹೆಚು (ದಕ್ಷಿಣ)ಕೊಡಗನ್ನು, ಮಂಡ್ಯ ಜಿಲ್ಲೆಯ ಅ ಅಮೂಲ್ಯ 
ವಾದ ದಕ್ಷಿಣದಂಚನ್ನು, ಇಡೀ ಮೈಸೂರು ಮತ್ತು ಭಾ ಜಿಲ್ಲೆಗಳನ್ನು, 
ಕರ್ನಾಟಕದ ಹೊರಗಿಡಲು ಸಿದ್ಧರಾಗಬೇಕಾಗುವುದು. ಕನ್ನಡಿಗರಿಗೆ ಇದು ಎಂತಹ 
ಆಘಾತವನ್ನುಂಟು ಮಾಡುವುದೆನ್ನುವುದನ್ನು ಊಹಿಸಲೂ ಕಷ್ಟ; ಆದರೆ ಇದನ್ನು ಕ್ಷಣಕಾಲ 
ಬದಿಗಿರಿಸಿ, ಮಾರ್ಗಕಾರನು ದ್ರು ನಿರ್ಣಯಕ್ಕೆ ಬರಲು ಇದ್ದ ಕಾರಣಗಳನ್ನು ಮತ್ತು ಅವನ 
ನಿರ್ಣಾಯಕ ನುಡಿಯಲ್ಲಿ ಅಡಗಿರುವ ವಾಸವಾಂತವನ್ನು ತಿಳಿದುಕೊಳ್ಳ ಬೇಕೆಂದೆನಿಸುವುದು. 

ಕನ್ನಡ ಜನಪದದ ಪೂರ್ವ ಮತ್ತು ಪಶ್ಚಿಮದ ಗಡಿಗಳನ್ನು ಗುರುತಿಸಲು 
ಮಾರ್ಗಕಾರನು ಎಳ್ಳಷ್ಟೂ ಆಸಕ್ತಿ ತೋರಲಿಲ್ಲವಾದ ಕಾರಣ ಅದು ಇಂದಿನ ಕೇರಳದಲ್ಲೆಲ್ಲಿ 
ಪಶ್ಚಿಮದಂಚನ್ನು ಪಡೆದಿತ್ತು ಮತ್ತು ತಮಿಳುನಾಡಿನಲ್ಲೆಲ್ಲಿ ಪೂರ್ವದಂಚನ್ನು ಪಡೆದಿತು 
ಎಂಬುದನ್ನು ಗ್ರಹಿಸಲೂ ಸ ಸಾಧ್ಯವಾಗದಂತಾಗಿದೆ. ಅಲ್ಲದೆ, ರಾಷ್ಟ್ರಕೂಟಪೂರ್ವ ಕಾಲದ 
ಇತಿಹಾಸದಲ್ಲಿ ಈ ಪ್ರದೇಶಗಳನ್ನು ಯಾವ ಯಾವ ಹೆಸರುಗಳಿಂದ ರೆಯ ಮತ್ತು 
ಕರುನಾಟ-ಚೇರ-ಜಚೋಳ-ಪಾಂಡ್ಯ ರಾಜಕೀಯ ಶಕ್ತಿಗಳು ಈ ಪ್ರದೇಶವನ್ನು ಹೇಗೆ 
ಹಂಚಿಕೊಂಡಿದ್ದವು ಎಂಬುದನ್ನು ಅರಿತುಕೊಳ್ಳಲೂ ಸಾಧ್ಯ ವಾಗುತಿಲ್ಲ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೪೯ 


ಕರ್ನಾಟಕ-ತಮಿಳುನಾಡು ಗಡಿರೇಖೆಯನ್ನು ಮೂಡಿಸುತ್ತಾ ಹೊಗೆನಕಲ್ಲು ಪ್ರಪಾತ 
ದಿಂದ ಇಳಿದು, ಮೇಟ್ಲೂರಿನಲ್ಲಿ ಸ್ವಲ್ಪ ಕಾಲ ಮಡುಗಟ್ಟಿ, ತಮಿಳುನಾಡನ್ನು ಹೊಕ್ಕು 
ಅಲ್ಲಿಂದ ನೇರವಾಗಿ ದಕ್ಷಿಣಾಭಿಮುಖಿಯಾಗಿ ಹರಿದು, ಕರೂರ ಬಳಿ ಬಲಮುರಿಗೊಂಡು 
(ಶಂಗಂ ಕಾಲದ ಚೋಳ ರಾಜಧಾನಿಯಾದ ಉಟಜ್ಫ್‌ಯೂರ್‌, ಇಂದಿನ) ತಿರುಚಿರಾಪಳ್ಳಿಯ 
ಪ್ರದೇಶವನ್ನು ಕಾವೇರಿ ತಲುಪುವುದು. ಶ್ರೀರಂಗಂ ಮುಟ್ಟುವ ಮುನ್ನ ಇಬ್ಬಾಗ ಗೊಂಡು, 
ಕೊಲೆನೂರ್‌ (ಕೊಲ್ಲಿಡಮ್‌) ಹೆಸರಿನ ಇದರ ಒಂದು ಶಾಖೆಯು ಈಶಾನ್ಯ ದಿಕ್ಕು ಹಿಡಿದು 
ಮೇಲೇರುತ್ತಾ ಪೋರ್ತುನೋವೋ (ಪರಂಗಿಪೆಟ್ಟೆ ತೈ) ಬಳಿ ಬಂಗಾಳ ಸಮುದ್ರದ ಉಪ್ಪು 
ನೀರಿನಲ್ಲಿ ಬೆರೆತುಕೊಂಡರೆ, ತನ್ನ ಜನ್ಮನಾಮವನ್ನು ರಕ್ಷಿಸಿಕೊಂಡೇ ಮುನ್ನೆಡೆವ ಇನ್ನೊಂದು 
ಶಾಖೆಯು ಮೂರು ಡಜನ್‌ ಕೊಂಬೆಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾ ಅತಿರಾಮಪಟ್ಟಣಂ- 
ಕೋಡಿಕ್ಕರೈಗಳ ಪರಿಸರದಲ್ಲಿಯ ಸಾಗರದಲ್ಲಿ ಸಂಗಮಗೊಳ್ಳುವುದು. 

ಅಂದರೆ, ಕಾವೇರಿ ಹೆಚ್ಚು ಮೈ ತುಂಬಿಕೊಳ್ಳುವುದು ಕರ್ನಾಟಕದಲ್ಲಿ, ಮೈ ಕಳಚಿ 
ಕೊಳ್ಳುವುದು ತಮಿಳುನಾಡಿನಲ್ಲಿ ಎಂದರ್ಥ. 

ಈ ನದಿಯ ಪಾವಿತ್ರ್ಯತೆಯ ಬಗ್ಗೆ ಇತಿಹಾಸಯುಗದಾರಂಭಕಾಲದ ಕನ್ನಡಿಗರಲ್ಲಿದ್ದ 
ಸದ್ಭಾವನೆಯ ಬಗ್ಗೆ ಅನುಮಾನವಿಲ್ಲ; ಆದರೆ, ರಾಷ್ಟ್ರಕೂಟಪೂರ್ವಕಾಲದ ಕನ್ನಡನಾಡಿನ 
(ಗಂಗರನ್ನು ಮೊದಲ್ಗೊಂಡು) ಅರಸುಮನೆತನಗಳು ಶಂಗಂಕಾಲದ ತಮಿಳರಂತೆ ಗಾಢವಾದ 
ಭಾವನಾತ್ಮಕ ಸಂಬಂಧವನ್ನು ಕಾವೇರಿಯೊಡನೆ ಹೊಂದಿರಲಿಲ್ಲವೆಂಬುದು ಮಾತ್ರ 


೫೦ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಐತಿಹಾಸಿಕ ಸತ್ಯ. ಕಾವೇರಿಯನ್ನು ಹೆಸರಿಸುವ ಒಂಟಿ ಕೈ ಬೆರಳೆಣಿಸುವಷ್ಟು ದಾಖಲೆಗಳು ಈ 
ಕಾಲದ ಕನ್ನಡ ಪ್ರದೇಶದಲ್ಲಿ "ದೊರೆತರೂ ಅವುಗಳಲ್ಲಿ ಹೆಚ್ಚಿನವು. ಮಾರ್ಗಕಾರನು 
ಗುರುತಿಸಿದ `ಸೀಮಾರೇಖೆಯ ಹೊರಗೆ (ಅಂದರೆ ಕಾವೇರಿಯ ದಕ್ಷಿಣಕ್ಕೆ) ಇರುವುದು 
ಮತ್ತು ಪೂರ್ವಾರ್ಧದ (ಮೇಲ್ಭಾವೇರಿ) ಕಾವೇರಿಯನ್ನಲ್ಲದೆ ಉತ್ತರಾರ್ಧದ (ಕರೂರು- 
ಕಾವೇರಿಪಟ್ಟಣಂ ಪ್ರದೇಶದ) ನದಿಯನ್ನೇ ಅವು ಹೆಚ್ಚು "ಗುರುತಿಸಿರುವುದು ಕುತೂಹಲ 
ಕಾರಕ. ಇದಕ್ಕೆ ಭಿನ್ನವಾಗಿ ಕಾವೇರಿಯನ್ನು ಹೆಸರಿಸುವ-ಶ್ಲಾಘಿಸುವ ಉಲ್ಲೇಖಗಳಿಗೆ ಶಂಗಂ 
ಸಂಕಲನದಲ್ಲಾಗಲೀ. ಶಂಗಂ ಕಾಲಾನಂತರದ ತಮಿಳು ಶಾಸನಗಳಲ್ಲಾಗಲೀ ಕೊರತೆ ಇಲ್ಲ 


ಶಂಗಂ ಕವಿಗಳ “ಕಾವಿರಿ' : 

ಕಾವೇರಿ ಪರಿಸರದಲ್ಲಿ ಪಟ್ಟಣಗಳನ್ನು ಕಟ್ಟಿ ಆಳಿದ ಶಂಗಂ ಅರಸರು ಮತ್ತು 
ನಿವಾಸಿಗಳು ಈ ನದಿಯನ್ನು "ಕಾವಿರಿ' ಎಂದು ಗುರುತಿಸಿ, ಅದರೊಡನೆ ತಮಗಿದ್ದ 
ಭಾವನಾತ್ಮಕ ಹಾಗೂ ಭೌಗೋಳಿಕ ಸಂಬಂಧವನ್ನು ಘೋಷಿಸಿಕೊಂಡಿರುವರು.* ಇವುಗಳಲ್ಲಿ 
ಕನಿಷ್ಠ ನಾಲ್ಕು ವರ್ಗಗಳನ್ನು ನಾವು ಗುರುತಿಸಬಹುದಾಗಿದ್ದು ಅವು ಇಂತಿವೆ: 

೧. "ತಮಿಳಗಂ'("ತಮಿಳಹಂ') ವನ್ನು ಹಂಚಿಕೊಂಡು ಆಳುತ್ತಿದ್ದ ಪ್ರಧಾನ ಅರಸುಮನೆತನಗಳಾದ 
“ಮೂವೇಂದರ್‌' ಎಂದೇ ಹೆಸರುವಾಸಿಗಳಾದ ಪಾಂಡ್ಯ, ಚೋಳ ಮತ್ತು ಚೇರರುಗಳನ್ನು ಇಲ್ಲವೇ 
ಇವರಲ್ಲಿ ಒಬ್ಬಿಬ್ಬರನ್ನು ನೆನಯುವಾಗ ಶಂಗಂ ಕವಿ- ಕಬ್ಬಗಿತಿಯರು ಕಾವಿರಿಯನ್ನೂ ಸಂದರ್ಭಿಸುವರು. 

೨. ಈ ನದೀ ದಡದ ಮೇಲಿದ್ದ "ಉಟ್ಛ್‌ಯೂರ್‌' ಪಟ್ಟಣದಿಂದ ಆಳಿದ ಜೋಳರಿಗಂತೂ ಕಾವಿರಿ 
ಪ್ರಮುಖ ಜೀವನಾಡಿಯೇ ಆಗಿತ್ತು ಶಂಗಂ ಕಾವ್ಯಗಳಲ್ಲಿ ಬರುವ ಬಹುತೇಕ ಉಲ್ಲೇಖಗಳು, 
ಕರೂರಿನಿಂದ ಉಟ್ಫ್‌ಯೂರ್‌ ಸೇರಿ ಅಲ್ಲಿಂದ ಪುಗಾರ್‌("ಪುಹಾರ್‌') ಬಳಿ ಬಂಗಾಳಸಾಗರವನ್ನು 
ಕೂಡುವ ಕಾವಿರಿಯನ್ನು ಸೂಚಿಸುವುವು. 

೩. ಚೋಳರ ಮಾಂಡಳಕರಾಗಿ ಇಲ್ಲವೆ ಸ್ವತಂತ್ರ ನಾಯಕರಾಗಿ ಆಳಿದ ಕೆಲವು ಅರಸರು ತಮ್ಮ ತಮ್ಮ 
ಪ್ರದೇಶದ ಕಾವಿರಿಯೊಡನೆ ಹತ್ತಾರು ಬಿಗೆಯಲ್ಲಿ ಗುರುತಿಸಿಕೊಂಡಿರುವರು. 

೪. ಇವರೆಲ್ಲರ ಪೋಷಣೆ ಪಡೆದು ಕಾವಿರಿ ಪ್ರದೇಶದಲ್ಲಿ ನೆಲ' ನಿಂತಿದ್ದ ಶಂಗಂ ಕವಿಗಳು ತಮ್ಮ 
ಪೋಷಕರನ್ನೂ ಅವರ ಅಧಿಕಾರ ಕಕ್ಷೆಯಲ್ಲಿದ್ದ ಭೂಪ್ರದೇಶವನ್ನೂ (ನಾಟ್ರುವಾಲತ್ತು) 
ಕೊಂಡಾಡುವಾಗ ತಮ್ಮ ಕವನಗಳಲ್ಲಿ ಕಾವಿರಿಯನ್ನೂ ಸ್ಥರಿಸುವರು* 

ಮೂವೇಂದರಿಗೆಲ್ಲರಿಗೂ ಸಮಾನ ಪ್ರಮಾಣದಲ್ಲಿ ಪ್ರಸುತವಾಗಿರದೆ ಚೋಳರಿಗೆ 

(ಅವರ ಅಧೀನ ಅರಸರಿಗೆ) ಕಾವಿರಿಯು ಹೆಚ್ಚು $ ಪ್ರಸುತವಾಗಿತಲ್ಲದೆ ಇವಳು "ಮಾನವ 
ಕುಲದ ಮಾತೃ' ಸ ಅವರಿಗೆ ಕಂಡಳು. ಸ್ಯ ರಾಜಧಾನಿಪಟ್ಟಣ ಕೂಡಲ್‌ 
(ಮದುರೈ) ವೈ ಯೈ (ವೈಗೈ) ನದಿ ದಡದ ಮೇಲೆ ಇದ್ದದ್ದು ಮತ್ತು ಚೇರರ ರಾಜಧಾನಿ 
ವಂಜಿಯು ಪೊರುಣ್ಣೆ ಅಥವಾ ಅನ್‌ಪೊರುಣ್ಯ ನದಿಗೆ ಹೊಂದಿಕೊಂಡಿದ್ದುದು ಇದಕ್ಕೆ 
ಕಾರಣವಾಗಿರಬಹುದು. . ಕಾವೇರಿಯ ಉಗಮಸ್ಥಾನವಾದ ತಲಕಾವೇರಿಗೆ ಚೇರರು 
ತುಂಬಾ ಸನಿಹದಲ್ಲಿದ್ದರೂ ಚೇರ ಕವಿಗಳು ಈ ನದಿಯನ್ನು ಚೋಳರಂತೆ ತಮ್ಮ ಕಾವ್ಯ ವಸ್ತು 
ವನ್ನಾಗಿ ಮಾಡಿಕೊಳ ದಿರುವುದು ತುಂಬಾ ಕುತೂಹಲಕಾರಕೆ. 

ಘೂಷೀಂದರ್‌ ರಕ್ಷಣೆಯಲ್ಲಿದ್ದ "ಮನಮೋಹಕವಾದ ಕಾವಿರಿ'ಯನ್ನೊಳಗೊಂಡ 

ತಮಿಳಗಂ ಮತ್ತು yy ಪಾಂಡ್ಯರಿಬ್ಬರೂ "ತಂಪುಕಾವಿರಿ' ದಡದ ಮೇಲೆ "ಸಂಧಿಸಿದ 
ಒಂದು ಪ್ರಸಂಗ. ಪರನಾನೂಅ್‌ನಲ್ಲಿ 'ಪಸಾಪಿಸಲ್ಪಟ್ಟಿದೆ. "ಚೋಳರ ಕಾವಿರಿ' ಅಥವಾ 


೫೧ 
ಸಂಕಲನ- ೨೫ ಜನೆವರಿ -- ಫೆಬ್ರವರಿ ೨೦೦೬ 


"ಕಾವಿರಿಯ ಚೋಳದೇಶ'ವನ್ನು ಅಹನಾನೂರು ಮತ್ತು ಪತ್ತುಪಾಟ್ಟು ಉಲ್ಲೇಖಿಸುವುವು." 
ಅಲ್ಲದೆ, ಕಾವಿರಿ ಪ್ರವಹಿಸುವ ಮರುದಮ್‌ ಪ್ರಡೇಶದಲ್ಲಿ ಆಳುತ್ತಿದ್ದ ಚೋಳನನ್ನು 
ಕಳವಟ್‌ಯ ಕವಿ ಪೊಯ್‌ಗೈಯಾರ್‌ ಕೊಂಡಾಡಿರುವನು. ಶಂಗಂ ಚೋಳರಲ್ಲಿ ಕರಿಕಾಲ 
ಮತ್ತು ಕಿಳ್ಳಿ ವಿಶೇಷವಾಗಿ 'ಕಾವಿರಿಯೊಡನೆ ಗುರುತಿಸಿಕೊಂಡಿದ್ದರೆನ್ನಬಹುದು. ಶಿಷ್ಟಜನ 
ಪರಿಪುಲಕನಾದ ಚೋಳನ "ಕನೈೆ'ಯೆಂದೇ ಕಾವಿರಿಯನ್ನು ಮಣಿಮೇಗಲ್ರ ಗುರುತಿಸಿದರೆ, 
ಇವನನ್ನು "ಕಾವಿರಿನಾಡನ್‌' ಹು ಶಿಲಪ್ಪದಿಗಾರಂ ಸಟದಪುದು. 

ಕೆಲವು ಚಿಕ್ಕಪುಟ್ಟ ; ಅರಸರು (ಶಿತ್ರರಸರ್‌, ವೇಳಿರ್‌, ಮನ್ನರ್‌, ಉರ್ಕಿಲರ್‌, ಮುಂ.) 
ಕಾವಿರಿ ಪ್ರದೇಶವನ್ನು “ಹಂಚಿಕೊಂಡು ಆಳುತಿದ್ದುದನ್ನು ಶಂಗಟ: ಸಾಹಿತ್ಯ ದಲ್ಲಿ ಸ ಸಷ್ಟಗೊಳಿಸ 
ಲಾಗಿದೆ. ಅಂಥವರಲ್ಲಿ "ಐಯ್ದೆ?,. "ತಿತನ್‌'; "ಪಣ್ಣನ್‌', "ಪರದವರ್‌ಮತಿ' ಮುಂತಾದ 
ವರು ಹೆಸರಾರ್ಹರು.* ಅಂಬರ್‌ ಊರಿನ ದೊರೆಯಾದ ಅರುವಂದೈ ಹಾಗೂ ಕಾವಿರಿಯ 
ಒಡೆಯನೆಂದು ಕರೆದುಕೊಂಡ "ವಳವನ್‌'ನನ್ನಲ್ಲದೆ ಈ ನದಿಯೊಡನೆ ನಿಕಟ ಸಂಬಂಧ 
ಹೊಂದಿದ್ದ ಕಿಳ್ಳಿ ಮತ್ತು ಅವನ ಸೋದರ ಮೂವಳತಾಣ್‌ನನ್ನು ಪುರನಾಜುರು 
ಹೆಸರಿಸುವುದು.* 

ಕಾವಿರಿ ಪ್ರದೇಶದಲ್ಲಿ ನೆಲಸಿದ್ದ ಸುಮಾರು ಕನಿಷ್ಠ ಇಪ್ಪತ್ತು ಶಂಗಂ ಕವಿಗಳ ಬಗ್ಗೆ 
ಮಾಹಿತಿ ದೊರೆಯುವುದು. ಇವರಲ್ಲಿ ಕನಿಷ್ಠ ಐವರು. ಅಗನಾನೂಖುವಿನಲ್ಲಿ, ಒಂಭತ್ತು 
ಪುರನಾನೂಜುವಿನಲ್ಲಿ, ಮೂವರು ಪತುಪಾಟ್ರುವಿನಲ್ಲಿ ತಮ್ಮ ಹೆಸರು ಬಿಟ್ಟಿರುವರು. 
ಇದಲ್ಲದೆ ಕಳವಬ್‌ ಮಣಿಮೇಗಲ್ವೆ ಮತ್ತು ಶಿಲಪ್ಪದಿಗಾರಂ ಕರ್ತಗಳೂ ಈ ನದಿಯ ಬಗ್ಗೆ 
ಸಾಕಷ್ಟು ವಿವರಗಳನ್ನಿತ್ರಿರುವರು.”” ಇವರಲ್ಲಿ ಕೆಲವರು ತಮ್ಮ ಹುಟ್ಟೂರುಗಳಿಂದ ಗುರುತಿಸಿ 
ಕೊಂಡಿರುವುದರಿಂದ, ಈ ಮಾಹಿತಿಯನ್ನು ಬಳಸಿಕೊಂಡು ಕಾವಿರಿ ಪ್ರದೇಶದ ಶಂಗಂ 
ಕವಿಗಳ ಭೂಗೋಳವನ್ನು ಸಿದ್ಧಗೊಳಿಸಬಹುದು; ಆದರೆ ತಮಿಳು ವಿದ್ವಾಂಸನಿಗೆ ಇದು 
ಸುಲಭಸಾಧ್ಯವಾಗಬಲ್ಲದೇ ವಿನಃ ನನಗಲ್ಲ ಇದು ಏನೇ ಇರಲಿ, ಕಾವಿರಿಪ್ಪೂಪಟ್ಟಿಣಂ 
ಪ್ರದೇಶದ ಕವಿಗಳನ್ನು ಗುರುತಿಸಲು ತುಂಬಾ ಶ್ರಮಪಡಬೇಕಾದ ಆವಶ್ಯಕತೆ ಇಲ್ಲ?” 
ಶಂಗಂ ಕಾವೇರಿಯ ಕೆಲವು ನಿದರ್ಶನಗಳು : ಶಂಗಂ ಕವಿಗಳಲ್ಲಿ ಕೆಲವರು ಕಾವಿರಿ 
ಯನ್ನು ಆನುಷಂಗಿಕವಾಗಿ ಮಾತ್ರ ಹೆಸರಿಸಿ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡುವುದಿಲ್ಲ 
ಅಗನಾನೂಜ್‌ನ ನೆಡುಂಕೀರನಾರ್‌, -. ಪ್ರರನಾನೂಜ್‌ನ ಕೋವೂರ್‌ಕ್ಷಿಚಾರ್‌ ಇದಕ್ಕೆ 
ನಿದರ್ಶನ. ಈ ನದಿಯ ಬಗ್ಗೆ ಅಲ್ಪಸ್ವಲ್ಪ ವಿವರ ಕೊಡುವ ಕವಿಗಳಲ್ಲಿ ) ಕಾವಿರಿಪೂಪಟಿನತು 
ಕಾರಿಕಣ್ಣನಾರ್‌ ಮತ್ತು ಮರೋಕು, ನಪ್ಪಶಲೈಯಾರ್‌ ನಿದರ್ಶ' ನಾರ್ಹರು. ಕಾರಿಕಣ್ಣ 
ನಾರ್‌ ಇದನ್ನು "ತಂಪುಕಾವಿರಿ' ಎಂದು ಕರೆದರೆ. ಇದರ ಅದ್ಭುತ ಓಘದ ಮೂಲಕ ಇದರ. 
ವೈಶಿಷ್ಠ ತೆಯನ್ನು ನಪ್ಪಶಲೈಯಾರ್‌ ಗುರುತಿಸಿರುವನು. ಸಾಗರದಲ್ಲಿ ಐಕ್ಕವಾಗುವ 
ಕಾವಿರಿಯನ್ನು 'ಏಿವರಿಸುತ್ತಾ ಆ ಸಂಗಮಸ್ಥಾನದಲ್ಲಿದ್ದ “ಸೆ ಸಸಾರ ಮತ್ತು 
"ಸೂರ್ಯಗುಂಡಮ್‌' ಸ್ಥಾನಘಟ್ಟಗಳಿನು, ಇಳಂಗೋ ಅಡಿಗಳ್‌ ಪರಿಚಯಿಸಿಕೊಡುವನು. ೫ 

ಚೋಳ ರಾಜ್ಯವನ್ನು. ತೂಯುತ್ತಾ, ಮುನ್ನಡೆಯುವಾಗ ಇದು ಸಮೃದ್ಧಗೊಳಿಸುವ 
ಕ್ಷೇತ್ರಗಳಲ್ಲಿ ಕೆಲವು ಶಂಗಂ ಕವಿಗಳ ವಿಶೇಷ ಗಮನ ಸೆಳೆದವಂದು ಕಾಣುವುದು: ಕೆರಿಕಾಲನ 
ರಾಜ್ಯವನ್ನು ಈ ನದಿಯು ಎಷ್ಟು ಸಾರವತಾಗಿಸಿತೆಂಬುದನ್ನು ಮನದಟ್ಟು ಮಾಡಿಕೊಡಲು 


೫೨ ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ 


p 


[| RS kb”, &- 4° 


ಪತ್ತಪಾಟ್ಟುವಿನ ಕವಿ ನಕ್ಕೀರರ್‌ “ಇಲ್ಲಿಯ ಒಂದು ವೇಲಿ ಕ್ಷೇತ್ರವು ಒಂದು ಸಹಸ್ರ ಕಲಮ್‌ 
' ಭತ್ತವನ್ನು 'ಉತ್ಪಾದಿಸುವುದು' ಎಂಬ: ನಿದರ್ಶನದಿಂದ ಅದನ್ನು ಸಾಧಿಸಿತೋರಿಸಿರುವನು. 
ಇದು ಅನೇಕ ಜಲಚರ ಮತ್ತು ಖನಿಜ ಸಂಪತಿನ ಕಣಜವಾಗಿತೆಂಬುದನ್ನು ಮನದಟ್ಟು 
ಮಾಡಿಕೊಡಲು ಪುಗಾರ: ಬಂದರುಪ ಪಟ್ಟಣದಲ್ಲಿ "ನಡೆಯುತ್ತಿದ್ದ ಬಿರುಸಿನ ವ್ಯಾಪಾರದಲ್ಲಿ 
ಅವುಗಳ: ಕೊಡು-ಕೊಳ್ಳುವಿಕೆಯಾಗುತಿದ್ದುದನ್ನು ಕಡಿಯಲೂರ್‌ ಉರುತಿರಂಗಣ್ಣರ್‌' 
ಚಿತ್ರಿಸಿರುವನು. ಈ ಕವಿಗಳಲ್ಲಿ ಅನೇಕರು. ತಮ್ಮ ಹುಟ್ಟೂರುಗಳನ್ನು ತಿಳಿಸಿರುವುದಲ್ಲದೆ 


ಕಾವೇರಿ ದಡದ ಮೇಲಿನ ಕೆಲವು ಪಟ್ಟಣಗಳನ್ನೂ ಹೆಸರಿಸಿರುವರು. ಉಲ್‌ ಕಯೂರನ್ನು ಕವಿ 
' ಮಾಮುಲನಾರ್‌, ಕಟಾರನ್ನು ಕವಿ ಪರಣರ್‌.. ಅರುವಂದೈಯನ್ನು ಕವಿ ಕಲ್ಪಡನಾರ್‌, 


ಆವೂರನ್ನು ಕವಿ ಹೊರ ಸಂಬಾಪತಿಪಟ್ಟಣ(ಕಾವೇರಿಪಟ್ಟಣ)ವನ್ನು ಕವಿ 
ಸೀತಲೈಸಾತನ್ನಾರ್‌ ಗುರುತಿಸಿರುವುದು ಇದಕ್ಕೆ ನಿದರ್ಶನ. 
ಕಾವಿರಿ ನದಿ ದಡದ ಮೇಲೆ ಸಂಭವಿಸಿದ ಕೆಲವು ಘಟನೆಗಳು ಪರಣರ್‌ ಮತ್ತು 


ತಾಮಪ್ಪಲ್‌ ಕಣ್ಣನಾರ್‌ಗಳ ಕಥನವಸುಗಳಾದವು. ಇಂತಹ ಒಂದು ಘಟನೆಯನ್ನು 


ನಿರೂಪಿಸಲು ಕನಿಷ್ಠ ನಾಲ್ಕು ಕವನಗಳನ್ನು ರಚಿಸಿ ಶಂಗಂ ಸಾಹಿತ್ಯದಲ್ಲಿ ಒಂದು ಬಗೆಯ 
ದಾಖಲೆಯನ್ನೇ ಪರಣರ್‌ ನಿರ್ಮಿಸಿದನು. ಇದು ಕಾವಿರಿ ನದೀದಡದ ಕಟಾರ್‌ ಪಟ್ಟಣಕ್ಕೆ 
ಸಂಬಂಧಪ ಟ್ದದ್ದಾಗಿತ್ತು ಪರದವರ್‌(ಮೀನುಗಾರರ ನಾಯಕ)ಮತ್ತಿ ಈ ಪಟ್ಟಣದ ಸೆ 


ಪತಿಯಾಗಿದ್ದಾಗ ಅಟ್ಟುನತ್ತಿ ಎಂಬ ನಟುವನು ಕಟಾರ್‌ ಜಲಪಾತದ ಬಳಿ ನರ್ತಿಸುತ್ತಾ. 


[ಒತ್ತೇರಿಬಂದ] ಈ ನದಿಯಲ್ಲಿ ಬಿದ್ದು ಕೊಚ್ಚಿಹೋಗುವನು; ಇದನ್ನು ಕಣ್ಣಾರೆ ಕಂಡ [ಅವನೆ 
ಪ್ರೇಯಸಿ] ಆದಿಮಂದಿ ಅವನನ್ನು ರಕ್ಷಿಸಲು ಪ್ರಯತಿಸಿ ಅವಳೂ ಜಲಸಮಾಧಿಯಾಗುವಳು. 
ಚೋಳ ಅರಸ ಕರಿಕಾಲನು ತನ್ನ "ಂಧುಬಳಗೆಜೊಂದಿಗೆ ಇಲ್ಲಿಯ  ಜಲಕ್ರೀಡೆಯಲ್ಲಿ 
ತೊಡಗಿದ್ದಾಗಲೇ ಈ ಘಟನೆ ಸೆಂಭವಿಸುವುದು." ` 

ತಾಮಪ್ಪಲ್‌ ಕಣ್ಣನಾರ್‌ ಬಣ್ಣಿಸಿರುವ ಘಟನೆಯೂ ಇಷ್ಟೇ ಸ್ವಾರಸ್ಯಕರವಾಗಿದೆ. 
ಒಮ್ಮೆ ನಳಂಕಿಳ್ಳಿ ತನ್ನ ತಮ್ಮನಾದ ಮಾವಳತಾಣ್‌ ಜೊತೆಗೂಡಿ ಈ ಕವಿಯೊಡನೆ ಪಗಡೆ 
ಯಾಡುತಿದಾಗ ಆಟದ ಒಂದು ಘಟ್ಟದಲ್ಲಿ ಯಾವುದೋ ಕಾರಣದಿಂದಾಗಿ ಉದ್ರಿಕಗೊಂಡ 
ಮಾವಳತಾಣ್‌ ದಾಳಗಳನ್ನು ಕವಿಯ ಕಡೆ ತೂರಿಬಿಸಾಡುವನು. ಈ ಅಸಹಜ ವರ್ತನೆ 
ಯಿಂದ ತಿಸಮಾಧಾನಗೊಂಡ ಕಣ್ಣನಾರ್‌ "ಸಿಬಿಯ ವಂಶಸ್ಥನೂ ಸುಪ್ರಸಿದ್ಧ ಕಿಳ್ಳಿಯ 
ಸೋದರನೂ ಆದವನಿಂದ ಇಂತಹ ವರ್ತನೆಯನ್ನು ನಾನು ಎಣಿಸಿರಲಿಲ್ಲ ಎಂಬ Ke 
ಗಳಿಂದ ಅರಸುಕುಮಾರನನ್ನು ಛೇಡಿಸುವನು. ಅವನ ಪೂರ್ವಜರೆಲ್ಲರೂ "ಪಾರ್‌ಪ್ಟಾರ್‌' 
(ಪಂಡಿತ ಅಥವಾ ಪೂಜ್ಯ ;ಮುನಿ)ಗಳನ್ನು ಗೌರವಿಸಿಕೊಂಡು ಬಂದಿದ್ದ ಬಗೆಯನ್ನೂ ಅವನ 
ಗಮನಕ್ಕೆ ತಂದುಕೊಡುವನು. ಇದರಿಂದ ತನ್ನ ತಪ್ಪನ್ನರಿತುಕೊಂಡ ಅರಸುಕುಮಾರನು 
ಕ್ಷಮೆಯಾಚಿಸಿ, ಕಾವಿರಿ.ದಡದ ಮೇಲೆ ಕಣ್ಣನಾರ್‌ " ಫೆಲೆನಿಲ್ಲುವ ಕೃಪೆತೋರಬೇಕೆಂದು 
ಪ್ರಾರ್ಥಿಸಿಕೊಳ್ಳುವನು. kg 

ಇಲ್ಲಿ ಬರುವ ಮೊದಲನೆಯ ಘಟನೆಯು ಅಗಂ ಪ್ರಭೇದಕ್ಕೆ ಸೇರಿದ್ದರೆ, ಎರಡನೆ 
ಯದು ಪುರಂ ಪ್ರಭೇದಕ್ಕೆ ಸೇರಿದೆ.?* 


೫೩ 
ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ತಮಿಳು ಶಾಸನಗಳಲ್ಲಿ ಕಾವಿರಿ : 

ಆರಂಭಕಾಲದ ತಮಿಳು ಶಾಸನಗಳಲ್ಲಿ (ಕ್ರಿ.ಪೂ. ೨ರಿಂದ ಕ್ರಿ.ಶ. ೫ನೆಯ ಶತಕ) 
ಕಾವಿರಿಯ ಪ್ರಸಾಪವಿಲ್ಲ ವಾಸ್ತವವಾಗಿ ತಮಿಳುನಾಡಿನ ಯಾವ ನದಿಯನ್ನೂ ತಮಿಳು 
ಬ್ರಾಹ್ಮೀ (ಕ್ರಿ.ಪೂ. ೨ರಿಂದ ಕ್ರಿ.ಶ. ೪ನೆಯ ಶತಕ) ಮತ್ತು ಆರಂಭಕಾಲದ ವಟ್ಟೆಯಿತ್ತು 
(ಕ್ರಿ.ಶ. ೫-೬ನೆಯ ಶತಕಗಳಲ್ಲಿ) ಶಾಸನಗಳು ಹೆಸರಿಸುವುದಿಲ್ಲ. ಆದರೆ ಆ ನಂತರದ 
ಶಾಸನಗಳಲ್ಲಿ ಕಾವಿರಿಯ ಉಲ್ಲೇಖ ಅಷ್ಟೇನೂ ಅಪರೂಪವಾಗಿಲ್ಲ ಇವುಗಳಲ್ಲಿ ಕೆಲವನ್ನು 
ಇಲ್ಲಿ ಗಮನಿಸಬಹುದು: 

೧. ತನ್ನ ಉಗಮಸ್ಥಾನದಿಂದ ಸಮುದ್ರ ಸೇರುವ ವರೆಗಿನ ಪ್ರದೇಶದಲ್ಲಿ ಪ್ರವಹಿಸುವ 
ಕಾವಿರಿ ನದಿಯ ಇದ್ದಂಡೆಗಳಗುಂಟ ಅನೇಕ ದೇವಾಲಯಗಳನ್ನು ಚೋಳ ವಿಜಯಾಲಯನ 
ಪುತ್ರನಾದ ರಾಜಕೇಸರಿ ಕಟ್ಟಿಸಿದನೆಂದೂ ಕರಿಕಾಲನು ಇದಕ್ಕೆ ಒಂದು ಒಡ್ಡು ಇಕ್ಕಿಸಿದನೆಂದೂ 
ಆನ್ಚಿಲ್‌ ಮತ್ತು ಛೈಡನ್‌ ತಾಮ್ರಪಟಶಾಸನಗಳಲ್ಲಿ ಸ್ಥರಿಸಲಾಗಿದೆ. ಈ ವಿವರಗಳು 
ಕಲಿಂಗತ್ತುಬರಣಿ ವಿಕ್ಷಿರದು ಚೋಳನ್‌ ಉಲಾ, ಶಂಕರಚೋಳನ್‌ ಉಲಾ ಮುಂತಾದ 
ಅರೆ-ಐತಿಹ್ಯ ಗ್ರಂಥಗಳಲ್ಲಿಯೂ ಮರುಧ್ವನಿಸಿವೆ.”" 

೨. ತ್ರಿಶುರಾಪಲ್ಲಿ (ತಿರುಚಿನಾಪಳ್ಳಿ) ಗುಹಾಲಯದ ಎರಡು ಸಂಭಶಾಸನಗಳು 
ಕಾವಿರಿ ನದೀದಡದ ಮೇಲೆ ಪಲ್ಲವ ಗುಣಭದನು ಕೊರೆಸಿದ ಶಿವಾಲಯದ ವಿವರಗಳನ್ನು 
ಕೊಡುವುವು. "ಕಣ್ಣೂರೆಗೊಳಿಸುವ ರುರಿ, ವನಮಾಲೆಗಳಿಂದ ಶೋಭಿಸುವ ಪರಿಶುದ್ಧ 
ಕಾವಿರಿಯನ್ನು ಕಂಡು, [ಸಹಜವಾಗಿ] ನದಿಗಳಿಗೆ ಮನಸೋಲುವ ಶಿವನು ಪರಸತಿಯಾಗಿದ್ದ 
ಇವಳಲ್ಲಿಯೂ ಅನುರಕನಾಗಿಬಿಡುವನೇನೋ ಎಂಬ ಭಯದಿಂದ ಗಿರಿರಾಜನ ಪುತ್ರಿ 
(ಪಾರ್ವತಿ) ತನ್ನ ತಂದೆಯ ಮನೆಯನ್ನು ಶಾಶ್ವತವಾಗಿ ತ್ಯಜಿಸಿ, ಪಲ್ಲವರಿಗೆ ಪ್ರಿಯವಾದ 
ಕಾವಿರಿ ಪ್ರವಹಿಸುವ ಈ ಬೆಟ್ಟದ ಮೇಲೆ ಭದ್ರವಾಗಿ ನಿಲ್ಲಲು ಬಂದಳು', ಎಂದು ಈ 
ಶಾಸನಕವಿಯು ವರ್ಣಿಸಿರುವನು. "ಭೂಮಿಯ ಮೇಲಿನ ಈ ದೇವಕುಳದಲ್ಲಿಯೇ ನಿಂತು 
ಹೇಗೆ ತಾನೆ ಚೋಳರಾಜ್ಯದ ವಿಶಾಲ ಸಂಪತನ್ಹಾಗಲೀ ಕಾವಿರಿಯ ವೈಶಾಲ್ಯತೆಯನ್ನಾಗಲೀ 
ನಾನು ಕಂಡುಕೊಳ್ಳಲು ಸಾಧ್ಯ?', ಎಂದು ಶಿವನು ಪ್ರಶ್ನಿಸಿಕೊಂಡನೆಂದು ಇನ್ನೊಂದು 
ಸಂಭಶಾಸನದ ಕವಿಯು ತಿಳಿಸುವನು.* 

೩. ಪೆಣ್ಣಾಗಡಮ್‌(ತಂಜಾವೂರು ಜಿಲ್ಲೆಯ ಗ್ರಾಮ)ದ "ಕಾಡವ'ನನ್ನು ಕಾವಿರಿಯ 
ದಕ್ಷಿಣ ದಡದ ಮೇಲೆ ನೆಡುಂಜಲ್‌ಯನ್‌ ಸೋಲಿಸಿದ ವಿವರವು ಕ್ರಿ.ಶ. ಸು. ೭೫೦ರ 
ವೆಳ್ಳಿಕುಡಿ ತಾಮ್ರಪಟದಲ್ಲಿ ಬರುವುದು. ಬಳ್ಳಿ ಮತ್ತು ಬಿರಿಮೊಗ್ಗುಗಳಿಂದ ತುಂಬಿ 
ತುಳುಕುವ ಕೊಳಗಳಿಂದೊಡಗೂಡಿದ, ದಟ್ಟವಾದ ವನಪ್ರದೇಶದಲ್ಲಿ ಹರಿಯುವ "ಕಾವಿರಿ' 
ಯನ್ನು ದಾಟಿ, ಮಟಕೊಂಗಮನ್‌ ಮತ್ತು ಪಾಂಡಿಕ್ಕೊಡುಮಿಡಿಯರ್‌ಗಳನ್ನು ಶರಣಾ 
ಗತಿಸಿಕೊಂಡು, ಸುಗಂಧ ಪುಷ್ಪಮಾಲೆಯಿಂದ ಸದಾ ಅಲಂಕರಿಸಿಕೊಳ್ಳುತ್ತಿದ್ದ ಗಂಗರಾಜ 
[ಗಂಗಮಂಡಲದ ಅರಸ]ನೊಡನೆ ವಿವಾಹ ಸಂಬಂಧವನ್ನು ಬೆಳೆಸಿಕೊಂಡ ತೇರುಮಾರಣ್‌ 
(ರಥಾರೂಢ ಮಾರಣ್‌)ನನ್ನು ಇಲ್ಲಿ ಹೊಗಳಲಾಗಿದೆ.” 

ಈ ಕಾವಿರಿಯು ಗಂಗರಾಜ್ಯದ ಗಡಿಯಾಗಿತ್ತೊ ಅಥವಾ ಅದಕ್ಕಿಂತ ಇನ್ನೂ ಸ್ವಲ್ಪ 
ದಕ್ಷಿಣಕ್ಕೆ ಹರಿಯುವ ನದಿಯಾಗಿತ್ತೋ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಕಷ್ಟ. ಇಲ್ಲಿ 


೫೪ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ತಲಕಾಡು ಪ್ರದೇಶದ ಕಾವೇರಿಯನ್ನು ಮತ್ತು ಗಂಗಮಂಡಲದ ದಕ್ಷಿಣ (ಆದರೆ ಕಾವಿರಿಯ 
ಉತರಕ್ಕಿದ್ದ) ಭಾಗವನ್ನು ಆಳುತಿದ್ದ ಕೊಂಗ ಮತ್ತು ಪಾಂಡಿಯರನ್ನು ಹೆಸರಿಸಿ, ಇವರೆಲ್ಲರನ್ನು 
ನೆಡುಂಜಡೆಯನ್‌ ಸೋಲಿಸಿದನೆಂದು ತಿಳಿಸಲಾಗಿದೆ. ಅಲ್ಲದೆ ಕೊಂಗಿತೆಡೆಯಣ್‌ನನು 
ಸಷ್ಟವಾಗಿ "ಮಧುರ 'ಕರುನಾಟಕಣ್‌' ಎಂದು ಗುರುತಿಸಲಾಗಿದೆ. "ಕೊಂಗೆ ಪ್ರತ್ಯಯ. 
ಹೊಂದಿದ ಈತನನ್ನು "ಕರುನಾಟಕಣ್‌' ಎಂದಿರುವುದು ತುಂಬಾ ಗಮನಾರ್ಹ. ಭಲೆ 
ಮರುಡೂರು ಬಳಿ ಕಾದಾಡಿ ಈ ಪಾಂಡ್ಯನು *ಆಯವೇಳ್‌'ನನ್ನುಸೋಲಿಸಿ ಬಿರಿಮೊಗ್ಗುಗಳ 
ಮಾಧುರ್ಯದಿಂದ ತುಂಬಿದ್ದ ತಟಾಕಗಳ ಬಳಿ 'ಕೇಕಿಗಳೊಂದಿಗೆ ಕೋಗಿಲೆಗಳು ಕೆಳೆತನ 
ಗಳಿಸಿಕೊಂಡು: ಕುಣಿಯುತಿದ್ದ ಮಂಗಳಪುರ (ಮಂಗಳೂರು)ಪ್ರದೇಶದ ಮಹಾರಥನನ್ನು 
ಸೋಲಿಸಿದ, ಕರಾವಳಿಯು ಸರ್ವರ ಸೊತೆಂಬ ವಾದವನ್ನು ಅಳಿಸಿ ಹಾಕಿ ಅದು ತನ್ನ ಏಕಮೇವ 
ಸ್ವಾಮ್ಯಕ್ಕೊಳಪಟ್ಟದ್ದೆಂದು (ಕರಾವಳಿ ಪ್ರದೇಶವನ್ನು ವಶಪಡಿಸಿಕೊಂಡು) ಘೋಷಿಸಿಕೊಂಡ 
ವಿವರಗಳೂ ಅಷ್ಟೇ ಗಮನಾರ್ಹ. 
ಕವಿರಾಜಮಾರ್ಗ ದ ಸಾಲುಗಳು ಸೆಳೆದಷ್ಟು ಗಮನವನ್ನು ವೆಳ್ವಿಕುಡಿ ಶಾಸನ 

ಸಾಲುಗಳು ಸೆಳೆಯಲಿಲ್ಲವಾದರೂ ಕನ್ನಡ ನಾಡಿನ ಬಗ್ಗ ಈ ಶಾಸನಕವಿಯು ಕೊಟ್ಟ 
ನಿರ್ಣಾಯಕ ನುಡಿಗಳು ನೂರು ವರ್ಷಗಳ ನಂತರದ ಮಾರ್ಗಕಾರನು ಕೊಡುವ 
ನುಡಿಗಳಷ್ಟೇ ಮಾರ್ಮಿಕವಾಗಿವೆ. ವಿಭಿನ್ನ ಭಾಷಾ ಸಂಸ್ಕೃತಿಯೊಂದನ್ನು ಪ್ರತಿನಿಧಿಸುವ 
ತಮಿಳು ಕವಿಯೊಬ್ಬನಿಂದ ಗುರುತಿಸಲ್ಪಟ್ಟ ಕಾವಿರಿ ನದಿಯ ಉತರ ಭಾಗದ ಅಧಿಪತಿಯಾದ 
"ಮಧುರ 'ಕರುನಾಟಕಣ್‌'ನ ಬಗ್ಗೆ ಮತ್ತು "ಕೊಂಗ, : "ಪಾಂಡ್ಯ', "ಗಂಗ' ಮತ್ತು 
“ಮಹಾರಥ ರ ಬಗ್ಗೆ ಇಲ್ಲಿ ಬರುವ ವಿವರಗಳು ಕಾವೇರಿ ಪ್ರದೇಶದ ಕನ್ನಡ ನಾಡಿನ 
ಇತಿಹಾಸ ರಚನೆಗೆ ತುಂಬಾ ಮಹತ್ವದ ಆಕರಗಳಾಗಿವೆ. ಮೇಲ್ಯಾವೇರಿಯ ಬಗ್ಗೆ ಅಪರೂಪ 
ವಾಗಿ ಬರುವ ರಾಷ್ಟ್ರಕೂಟಪೂರ್ವ ಯುಗದ ಶಾಸನಿತ ಉಲ್ಲೇಖಗಳಲ್ಲಿ ಇದು ಅತ್ಯಂತ 
ಮಹತ್ವದ್ದೆಂಬುದಕ್ಕೆ ಮಾತ್ರವಲ್ಲದೆ ಒಂದು ಶತಮಾನ ಮುಂಚೆಯೇ ಮಾರ್ಗಕಾರನ ನುಡಿ 
ಯನ್ನು ಪರೋಕ್ಷವಾಗಿ ನಿರೀಕ್ಷಿಸಿರುವುದಕ್ಕೂ ಇದೊಂದು ಗಮನಾರ್ಹ ದಾಖಲೆ ಎನಿಸಿದೆ. 


ವೇಂಕಟ ಮತ್ತು ಕಾವಿರಿಯ ಪರಿಜ್ಞಾನದಲ್ಲಿಯ ಅಂತರ : 

"ಕಾವಿರಿ'ಯನ್ನು ಈ ಬಗೆಯಲ್ಲಿ ಕಂಡ ಶಂಗಂ ಕವಿಗಳಿಗೆ ಅದರ ಉಗಮ ಮತ್ತು 
ಪೂರ್ವಾರ್ಧದ (ಕರ್ನಾಟಕ ಪ್ರದೇಶದ) ಬಗ್ಗೆ ಹೆಚ್ಚಿನ ಜ್ಞಾನವಿರಲಿಲ್ಲವೆಂದೆನಿಸುವುದು; 
ಇದ್ದರೂ ಅದು ಅವರಿಗೆ ಪ್ರಸುತವೆನಿಸಿರಲಿಲ್ಲವೆಂದು ಕಾಣುವುದು. ವೇಂಕಟವನ್ನು ಉತ್ತರದ 
ಸ್ಪಷ್ಟ ಗಡಿಯನ್ನಾಗಿ ಮಾಡಿಕೊಂಡಂತೆ ಅವರು ಮೇಲ್ಯಾವೇರಿಯನ್ನು ಯಾವ ಬಗೆಯಲ್ಲೂ 
ತಮಗೆ ಪ್ರಸುತಗೊಳಿಸಿಕೊಳ್ಳಲಿಲ್ಲ. ವಾಸವವಾಗಿ ಅವರು ತಮಿಳಗಂನ ನೇರ ಉತ್ತರದ 
ಮತ್ತು ವಾಯವ್ಯದ ಗಡಿಗಳನ್ನು ಗುರುತಿಸುವ ಗೊಡವೆಗೇ ಹೋಗಲಿಲ್ಲ, ಬಹುಶಃ ಇವನ್ನು 
ನಿರ್ಧರಿಸುವುದೂ ಅವರಿಗೆ ಸುಲಭಸಾಧ್ಯವಾಗಲಿಲ್ಲವೆಂದು ಕಾಣುತದೆ; ಏಕೆಂದರೆ, 
ಮೂವೇಂದರರ ಮುಷ್ಟಿಯಿಂದ ಮೇಲಿಂದ ಮೇಲೆ ನುಸುಳಿಕೊಳ್ಳುತಿದ್ದ ಈ ಪ್ರದೇಶದಲ್ಲಿ 
ಯಾವುದು ತಮ್ಮದು ಮತ್ತು ಯಾವುದು ಹೊರಗಿನದು ಎಂಬುದನ್ನು ಗ್ರಹಿಸಲು ಅವರಿಗೆ 
ಸಾಕಷ್ಟು ತೊಂದರೆಗಳಿದ್ದವು. ಇಂತಹ ತೊಂದರೆಗಳು "ಉತರದ'- ವಾಸವವಾಗಿ 


೫೫ 
ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


೯ೇತರದ- ಗಡಿಯನ್ನು ಗುರುತಿಸಿಕೊಳ್ಳಲು ಅವರನ್ನು ಕಾಡಲಿಲ್ಲವೆಂಬುದಕ್ಕೆ 
ಗಿರಿ ಪ್ರದೇಶದ ವರೆಗೂ ಆಳುತಿದ್ದ ತಮಿಳು ಅರಸರ ಬಗ್ಗೆ ಅವರು ಕೊಟ್ಟಿರುವ 
ಭತುತ ಸಾಕ್ಷಿ ಒದಗಿಸುವುವು. 
ಪುರನಾನೂಜುವಿನ ಒಬ್ಬ ಕವಿ ಆತ್ರಿರೇಯಣಾರ್‌ ನಲ್ಲೇರ್‌ “ವೇಂಕಟದ ಅಧಿ 
| ಮತಿಯಣ್‌'ನನ್ನು ಸಂಜೋಧಿಸುವನು. ಅಗನಾನೂಜ್‌ನ ಕೆಲವು ಕವಿಗಳು 
ಕಟದ ಪವತಿರಿ ಹವ ತೊಂಡೈಯಾರ್‌ ಎಂಬ ಗಿರಿನಾಯಕನ ಅಧಿಕಾರಕ್ಕೊಳ 
ಸತೆಂದು ತಸ್ಯ “ತೊಂಡೆ' ಎಂಬುದು ಒಂದು ವಂಶಬಳ್ಳಿ(100011)ಯ 
ಸಂಕೆ ತ್ರ; ವೇಂಕಟದಿಂದ ತಂಜಾವೂರು ವರೆಗಿನ ಪ್ರದೇಶವನ್ನು ಶಂಗಂ ಕಾಲಾನಂತರ ಆಳಿದ 
ಪಲ್ಲವರೂ (ತೊಂಡೈ ಮಾನ್‌) ಇದನ್ನು ವಂಶಸಂಕೇತವನ್ನಾಗಿ ಮಾಡಿಕೊಂಡದ್ದನ್ನು ಇತಿಹಾಸ 
ದಲ್ಲಿ ಗುರುತಿಸಲಾಗಿದೆ. ವೇಂಕಟ - ಪರಿಸರದ ತೊಂಡೈಮಂಡಲಮ್‌ "ಪ್ರದೇಶವನ್ನು 
ಕರುಂಬಣೂರ್‌ ಕಿಟಾನ್‌ ಎಂಬ ನಾಯಕನು ಆಳುತಿದ್ದನೆಂದು ಭಾನ 
ಮತೊಬ್ಬ ಕವಿ ಪುರತಿಣೈನಣ್ಣಾಕ್ಟಣಾರ್‌ ತಿಳಿಸುವನು. ತಿರುಪತಿಯ ಬಳಿ ಇರುವ ಇಂದಿನ 
ಕರುಂಬೂರ್‌ ಪಟ್ಟಣವೇ ಶೌಗಳಿಣಲದ ಕರುಂಬನೂರ್‌ ಎಂಬ ವಾದವಿದೆ. ವೇಂಕಟ 
ವನ್ನು ಆಳುತಿದ್ದ ಪುಲ್ಲಿಯನ್ನು ಕವಿ ಕಲ್ಲಾಡನಾರ್‌ನು ಉಲ್ಲೇಖಿಸುವನು. ಅಗನಾನೂಟ್‌ನ 
ಕವನಪೊಂದರಲ್ಲಿ ವೇಂಕಟದ ಉತ್ತರಕ್ಕಿರುವ ಪ್ರದೇಶ( ಅಂದರೆ ಇಂದಿನ ಆಂಧ್ರಪ್ರದೇಶ) 
ದಿಂದ ತಾನು ಬಂದವನೆಂದು ಇವನು ಇಷ್ಟವಾಗಿ ಹೇಳಿಕೊಂಡಿರುವನು. ಮಾಮೂಲನಾರ್‌ 
ಕೂಡ ವೇಂಕಟವನ್ನಾಳುತ್ತಿದ್ದ ಪುಲ್ಲಿಯನ್ನು ಉಲ್ಲೇಖಿಸಿ, ಅವನ ರಾಜ್ಯದ ಗಿರಿಜನರು ವಡುಗ 
ಉತರದವರಾಗಿರುವರೆಂದೂ ತಮಿಳರಿಗಿಂತ ಭಿನ್ನವಾದ ಭಾಷೆಯನ್ನಾಡುವವರಾಗಿದ್ದ 
ರೆಂದೂ ತಿಳಿಸುವನು.” ಈ ಉಲ್ಲೇಖಗಳೆಲ್ಲವೂ ವೇಂಕಟದ ಬಗ್ಗೆ ಅಂದಿನ ತಮಿಳರಿಗಿದ್ದ 
ನಿಕಟ ಸಂಪರ್ಕವನ್ನು ಸೂಚಿಸುವುವು. 
ಇದಕ್ಕೆ ಹೋಲಿಸಿ ನೋಡಿದರೆ ಕಾವೇರಿಯ ಉಗಮ(ಪ್ರದೇಶ)ದ ಬಗ್ಗೆ ಶಂಗಂ 
ಕವಿಗಳಿಗಿದ್ದ ಮಾಹಿತಿ ತುಂಬಾ ಅತ್ಯಲ್ಪವೆನಿಸುವುದು. ಈ ಪ್ರಶ್ನೆಯನ್ನು ಒಡ್ಡಿ ಅಂದಿನ 
ಸಾಹಿತ್ಯವನ್ನು ಶೋಧಿಸಿದರೆ ಅಪರೂಪವಾಗಿ ಒಂದೆರಡು ಉಲ್ಲೇಖಗಳು ಮಾತ್ರ ನಮಗೆ 
ದೊರೆಯಬಹುದೇನೋ. ಪಶ್ಚಿಮ ಪರ್ವತಾವಳಿಯಲ್ಲಿ ಕಾವಿರಿ ಉಗಮಗೊಳ್ಳುವುದೆಂದು 
ಪತುಫಾಟ್ಕುವಿನ (ಮಲೈಪಡುಕಡಾಮ್‌) ಕವಿ ಕೌಶಿಕನಾರ್‌ ಮಾಡಿದ ಅಪರೂಪದ 
ನಿದರ್ಶನ ಇಂಥವುಗಳಲ್ಲಿ ಒಂದು.** ಇದು ಕೊಡಗಿನ ಬಹ್ಮಗಿರಿಯನ್ನು ಕುರಿತು ಮಾಡಿದ 
ಉಲ್ಲೇಖ: ಇದಕ್ಕಿಂತ ಹೆಚ್ಚಿನ ಜ್ಞಾನವು ಕಾವೇರಿಯ ಉಗಮಸ್ಥಾನದ ಬಗ್ಗೆ ಅವರಲ್ಲಿದ್ದಿದ್ದರೆ 
ಅದನ್ನು ಗುರುತಿಸಲು ನಮಗಿಂದು ಸಾಧ್ಯವಾಗುತ್ತಿಲ್ಲ ಇದು ಏನೇ ಇರಲಿ, ತಮಿಳು 
ಮಹಾಕಾವ್ಯಗಳ ಕಾಲಕ್ಕೆ(೫-೬ನೆಯ ಶತಕ) ಕಾಲಿಟ್ಟಾಗ, ಮಣಿಮೇಗಲ್ಫ್ಛೆಯ ಕವಿಯಂಥವ 
ನಿಗೆ ಕಾವಿರಿಯ ಐತಿಹ್ಯದ ಪರಿಕಲ್ಪನೆ ಇತೆಂಬುದು ಸಷ್ಟಗೊಳ್ಳುವುದು. ಅಗಸ್ಪಮುನಿಯ 
ಕಮಂಡಲು ಉರುಳಿಬಿದ್ದಾಗ ಅದರಿಂದ ಹೊರಚೆಲ್ಲಿ ಕಾವಿರಿ ಪ್ರವಹಿಸತೊಡಗಿದಳೆಂದೂ 
ಸಂಬಾಪತಿಪಟ್ಟಣದಿಂದ ಅವಳು ಪೂರ್ವಾಭಿಮುಖಿಯಾಗಿ ಮುಂದುವರಿದಳೆಂದೂ ಇಲ್ಲಿ 
ನಿರೂಪಿಸಲಾಗಿದೆ." ಇದೊಂದು ಬಗೆಯ ಸಂಸ ಶತೀಕರಣಪಕ್ರಿಯೆ; ಆದರೆ ಶಂಗಂ ಸಾಹಿತ್ಯ 


ಬಿ ಡಸ ಭ್ರ 
££ ಲಿ 
ಗ್ದ 
೪ 
31 


ಘಿ 


೫೬ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ದಲ್ಲಿ ಈ ಐತಿಹ್ಯಕ್ಕೆ ಪ್ರಾಧಾನ್ಯತೆ ದೊರೆತಿಲ್ಲವೆಂಬುದು ನಮಗಿಲ್ಲಿ ಗಮನಾರ್ಹ. ದೇವತೆಗಳ 
ಅಭೀಷ್ಟೆಯ ಮೇರೆಗೆ ಅಗತಿಯರ್‌ ಭೂಲೋಕಕ್ಕೆ ಬಂದನೆಂದೂ ಗಂಗೈಯನ್ನು ಸಂದರ್ಶಿಸಿ 
ಅವನಿಂದ[ಅವಳಿಂದ] ಕಾವಿರಿಯನ್ನು ಪಡೆದುಕೊಂಡನೆಂದೂ 'ತೊಲ್ಯಾಪ್ಟಿಯಮ್‌ನ 
ಮಧ್ಯಕಾಲೀನ ಟೀಕಾಕಾರ ನಚ್ಚಿನಾರ್‌ಕ್ಕಿ ಣಿಯರ್‌ ವಿವರಿಸಿರುವುದು ಬೇರೆ ವಿಷಯ, ಜಳ 

ಕಾವಿರಿ- ಅಗಸರ ಐತಿಹ್ಯವು. ಯಾವಾಗ ಹುಟ್ಟಿಕೊಂಡಿತೆಂಬುದನ್ನು ತಿಳಿದು 
ಕೊಳ್ಳುವುದು ಕಷ್ಟಸಾಧ್ಯ. ಇದನ್ನು ಪ್ರಸಾಪಿಸುವ ಪುರಾಣಗಳ (ಅಲ್ಲದೆ ಮಹಾಕಾವ್ಯ ಗಳಲ್ಲಿ 
ಬರುವ ಉಲ್ಲೇಖಗಳ). ಕಾಲವೇ ಅನಿಶಿತವಾಗಿರುವುದರಿಂದ, ಅಗ್ನಿ, ಸ್ಮಂದ ಚು 
ಪುರಾಣಗಳ ಆಧಾರದ ಮೇಲೆ ಮಾತ್ರ ಇದನ್ನು ತೀರ್ಮಾನಿಸುವುದು ಸರಿಯೆನಿಸಲಾರದು. 
ಅಂದಮಾತ್ರಕ್ಕೆ ಮಣಿಮೇಗಲ್ಯಯಲ್ಲಿ ಬರುವ. ಉಲ್ಲೇಖವೇ ಘು ಪುರಾತನವಾದ 
ದೆನ್ನಲೂಬಾರದು. ಇದು ಏನೇ ಇರಲಿ, ಅಗಸ್ತನ ಐತಿಹ್ಯವನ್ನು ಪುರಸ್ಕರಿಸುವ ಕಾವ್ಯ 
ಪರಂಪ ರೆಯು ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ೧೬- ೧೭ನೆಯ ಶತಮಾನದಿಂದೀಚೆಗೆ 
ಗಟ್ಟಿಗೊಂಡಿತೆಂದೆನಿಸುವುದು.. ತುಳುಭಾಷೆಯ ಪುರಾತನ (೧೭ನೆಯ ಶತಮಾನ) 
ಕೃತಿಗಳಲ್ಲೊಂದಾದ ಕಾವೇರಿ ಗ್ರಂಥವಲ್ಲದೇ ಹಲವಾರು ಕನ್ನಡ ಪುರಾಣಗಳು ಮತ್ತು 
ಮಹಾತ್ಮೆಗಳು ಈ ಕಾಲದಲ್ಲಿ ಹುಟ್ಟಿಕೊಂಡ ಬಗ್ಗೆ ಸಾಕಷ್ಟು ಪುರಾವೆಗಳು ದೊರೆಯುವವು.* 

ಶಂಗಂ ಮತ್ತು ಶಂಗಂ ತರುವಾಯದ ತಮಿಳು ಕವಿಗಳಿಗೆ ಕಾವಿರಿ ಎಂದರೆ "ಕರೂರ್‌ 
-ಉಟ್ಟ್‌ಯೂರ್‌-ಪುಗಾರ್‌' ಪ್ರದೇಶದಲ್ಲಿ ಹರಿಯುವ ನದಿ ಮಾತ್ರವಾಗಿತೆಂಬುದಕ್ಕೆ 
ಮಣಿಮೇಗಳೈ ಕೂಡ ಪುಷ್ಟಿಕೊಡುವುದೆನ್ನಬಹುದು. ಇಲ್ಲಿ ಸಂಬಾಪುರ (ಕಾವಿರಿ ಪಟ್ಟಿಣಂ) 
ಬಳಿ ಹರಿಯುವ ಕಾವಿರಿಯನ್ನು ಪ್ರಸ್ತಾಪಿಸಲಾಗಿದೆಯೇ ಹೊರತು ಅದರ ಪೂರ್ವಾರ್ಧದ 
ಸುದೀರ್ಫ ಪ್ರವಾಹವನ್ನಲ್ಲ ಎಂಬುದನ್ನು ಗಮನಿಸಿದರೆ ಈ ಮಾತು" ಮನವರಿಕೆ 
ಯಾಗುವುದು. 


ಶಂಗಂ ಕಾಲದ ಪ್ರಸಿದ್ದ ನದಿ : 

ಕಾವಿರಿಯನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಶಂಗಂ ಸಾಹಿತ್ಯ ವನ್ನು ಅಭ್ಯಸಿಸಿದರೆ ಈ 
ಬಗೆಯ ಚಿತ್ರ ಲಭ್ಯ ' ವಾಗುವುದೇನೊ ನಿಜ, ಆದರೆ ಶಂಗಂ ಸಾಹಿತ ದಲ್ಲಿ ಬರುವ ಸಮಗ್ರ 
ನದಿಗಳನ್ನೆಲ್ಲ ಅಭ್ಯಸಿಸಿದರೆ ಇದರ ಸ್ವರೂಪ ತುಂಬಾ ಬದಲಾಗಿ, ವ್ರಯ್ಯೆ (ವೈಗೈ) ನದಿಗೆ 
ಸಿಗುವ ಮಾನ್ಸತೆ ಕಾವಿರಿಗೆ ಇಲ್ಲಿ ದೊರಕದಿರುವ ವಾಸವ ಚಿತ್ರ ಹೊರಹೊಮ್ಮುವುದು. 
ಪಾಂಡ್ಯರ ಲಾಕ್‌ ಪಟ್ಟಣವಾದ ಮತುರೈ /ನಾಣ್‌-ಮಾಟಕ್‌-ಕೂಡಲ) ಮತ್ತು 
ಅದರೊಡನೆ ಬೆಸೆದುಕೊಂಡಿದ್ದ ಪರಂಕುಣಮ್‌ (ತಿರುಪ್ಪೆರಂಕುಣ್ರಂ) ಪಟ್ಟಣಗಳು ವೈಯ್ಯೆ 
ನದೀದಡವನ್ನು ಹಂಚಿಕೊಂಡಿದ್ದವು. ವೈಯ್ಯೆ ತಮಿಳರಿಗೆ ಅತ್ಯಂತ ಪವಿತ್ರವೂ- ಪ್ರಮುಖವೂ 
ಆದ ನದಿಯಾಗಿತಲ್ಲದೆ ಶಂಗಂ ಅಕಾದೆಮಿಯ ಕೇಂದ್ರಸ್ಥಾನವೂ ಆಗಿತು ಇದನ್ನು ಒತ್ತಿ 
ಹೇಳಲೇನೋ ಎಂಬಂತೆ, ಪರಿಪಾಡಲ್‌ನ ಕವಿಯೊಬ್ಬ ಉಟ್ಸ್‌ಯೂರ್‌ (ಚೊಳಿ 
ರಾಜಧಾನಿ) ಅಥವಾ ವಂಜಿ(ಚೇರ ರಾಜಧಾನಿ)ಯ Rok: ಕುಕ್ಕುಟದ ಕೂಗನ್ನು 
ಕೇಳುತ್ತಾ ರಾತ್ರಿಯ ನಿದ್ರೆಯನ್ನು ಮುರಿದೆದ್ದರೆ ಮದುರೈ ನಿವಾಸಿಗಳು ವೇದಘೋಷಣೆ 
ಯನ್ನಾಶಿಸುತ್ತಾ ಮುಂಜಾವನ್ನು ಬರಮಾಡಿಕೊಳ್ಳುವರೆಂದು ಹೇಳಿ ಅವುಗಳಲ್ಲಿಯ ಅಂತರ 


೫೭ 
ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ವನ್ನು ಸೂಚಿಸಿರುವನು.*" ಕಾವಿರಿಗಿಂತಲೂ ಹೆಚ್ಚಿನ ಗೌರವವನ್ನು ವೈಯೈೆ ನದಿ ದೊರಕಿಸಿ 
ಕೊಂಡಿತ್ತನ್ಸಲು ಈ ನದಿಯನ್ನೇ ಪ್ರಧಾನ ವಸುವನ್ನಾಗಿ ಮಾಡಿಕೊಂಡಗೆ ಶಂಗಂ ಕವಿಗಳು 
ರಚಿಸಿದ `ಇಪತಾರು ಸುದೀರ್ಪ ಕವನಗಳು ಸಹಾಯಕ್ಕೆ ಬರುವವು. `ಈಗ ಲಭ್ಯ ವಿರುವ 
ಎಂಟು ಕವನಗಳ ೧,೩೧೪ ಸಾಲುಗಳ ಆಧಾರದ ಮೇಲೆ ಅಂದಾಜು ಕಟ್ಟಿದರೆ, ನಾಲ್ಕು 
ಸಾವಿರಕ್ಕೂ ಹೆಚ್ಚು ಸಾಲುಗಳಲ್ಲಿ ಪರಿಪಾಡಲ್‌ ಕವಿಗಳು ಈ ನದಿಯನ್ನು ೪56, ಕ 
ಸಾಧ್ಯವೆಂದನಿಸುವುದು.*” ಶಂಗಂಕಾಲದ ಸಮಾಜವನ್ನು- ಅದರಲ್ಲೂ ನಗರ ಜೀವನದ 
ಭಚಹಚವುುದ್ದ ಬಾಳನ್ನು- ಬೇರೆಲ್ಲಿಗಿಂತಲೂ ಹೆಚ್ಚಾಗಿ ವೈಯ್ಯೆ ನದೀದಡದ ಮೇಲೆ ಈ 
ಕವಿಗಳು ಕಂಡರೆಂದು ತೋರುವುದು. ಇಲ್ಲಿ ಗಮನಿಸಬೇಕಾದ ಮತೊಂದು ಅಂಶವೆಂದರೆ, 
ಚೋಳರಿಗೆ ಪ್ರಸುತವಾದ ಕಾವಿರಿಯು ಪಾಂಡ್ಯರಿಗೆ ಗೌಣವಾಗಿದ್ದು ಮತ್ತು ಚೇರರಿಗೆ 
ಹೆಚ್ಚೂಕಡಿಮೆ ಅಪ್ರಸುತವೆನಿಸಿದ್ದು ಕಾವೇರಿಯ ಉಗಮಸ್ಥಾನವಾದ ಬ್ರಹ್ಮಗಿರಿ. ಪ್ರದೇಶವು 
ಕೈಚಾಚಿದರ ಮಾತ್ರ “ನಿಲುಕುವ. ಅಂತರದಲ್ಲಿದ್ದರೂ ಚೇರ ಕವಿಗಳು ಇದರೆಡೆ ಕಣ್ಣು 
ಹಾಯಿಸದಿರುವುದಕ್ಕೆ ಭೌಗೋಳಿಕ ಕಾರಣಗಳಿಗಿಂತಲೂ ರಾಜಕೀಯ-ಸಾಂಸ್ಕೃ ತಿಕ ಕಾರಣ. 
ಗಳಿದ್ದರಲು ಸಾಧ್ಯ; ಸ ಅವುಗಳನ್ನೆಲ್ಲ ಅರಿತುಕೊಳ್ಳಲು ನಮಗಿಂದು ಸಾಧ್ಯ ವಾಗುತ್ತಿಲ್ಲ 

ಕೊಂಗುನಾಡಿನ ಅಧಿಪತಿಯಾದ ತಾ ಚೇರನು ಪಶ್ಚಿಮಘಟ್ಟದ "ನಅವು' 
(ತುಳುಭಾಷೆಯಲ್ಲಿ ಇದನ್ನು "ನಾಟಾವಿ' ಎಂಬ ಪದದಿಂದ ಗುರುತಿಸಲಾಗಿದೆ) ಪಟ್ಟಣ 
ದಿಂದ ಆಳುತಿದ್ದನೆಂದು ಒಬ್ಬ ಕವಿ ವಿವರ ಕೊಟ್ಟಿರುವನು.** ನಜವು ಚೇರರ ಪ್ರಮುಖ 
ಪಟ್ಟಣವಾಗಿತ್ತು ಕ್ರಿಸಶಕ ಆರಂಭದ ಶತಕಗಳಲ್ಲಿ ದಕ್ಷಿಣ ಭಾರತವನ್ನು ಸಂದರ್ಶಿಸಿದ ಪೆರಿಪ್ಲಸ್‌ 
ಗ್ರಂಥಕರ್ತ್ಯವೂ ಭೂಗೋಳಿಕನಾದ ಟೋಲಮಿಯೂ "ನೌರ' ಮತ್ತು "ನಿತ್ರೆಯ್‌' ಎಂಬ 
ಹೆಸರುಗಳಿಂದ ಇದನ್ನು ಗುರುತಿಸಿರುವರು. ಪೆರಿಪ್ಪ್ನಸ್‌ನ ಆಧಾರದ ಮೇಲೆ ಚೇರರ 
ಆಳ್ವಿಕೆಯ ವ್ಯಾಪಿಯು ನೀಲಗಿರಿ ಪ್ರದೇಶಕ್ಕೆ ಸೀಮಿತಗೊಂಡಿತೆಂದೂ ಈ ಕಾರಣದಿಂದಾಗಿ 
ಈ ಗಿರಿಯಾಚೆ( ಉತರಕ್ಕೆ) ಗಿದ್ದ ಕಾವೇರಿಯೊಂದಿಗೆ ಅವರು ಗುರುತಿಸಿಕೊಳ್ಳಲು ಸಾಧ್ಯವಾಗ 
ಲಿಲ್ಲವೆಂದೂ ವಾದಿಸಬಹುದು. 


ಸಂಕಲನ - ೨೬ ರಲ್ಲಿ ಮುಂದುವರಿಯುವುದು : ಅದರಲ್ಲಿಯ ಶೀರ್ಷಿಕೆಗಳು : 
ಆರಂಭ ಕಾಲದ ಕನ್ನಡ ಸಾಹಿತ್ಯದಲ್ಲಿ ಕಾವೇರಿ, 

ಆರಂಭ ಕಾಲದ ಕನ್ನಡನಾಡಿನ ಶಾಸನಗಳಲ್ಲಿ ಕಾವೇರಿ, 

ಪುನ್ನಾಟ ರಾಜ್ಯದ ಕಾವೇರಿ, ಬದಾಮಿ ಚಾಳುಕ್ಯರ ಕಾವೇರಿ, 
ರಾಷ್ಟ್ರಕೂಟರ ಕಾವೇರಿ, ಅಮೋಘವರ್ಷ ಮತ್ತು ಕಾವೇರಿ, 
ಕನ್ನಡದೊಳ್‌ ಭಾವಿಸಿದ ಜನಪದ, 

ಶಂಗಂಕಾಲದ ಸಾಹಿತ್ಯದಲ್ಲಿ ತಮಿಳೇತರರು, 

ಲಿಪಿರಹಿತ ಬಹುಭಾಷಾ ಜನಾಂಗಗಳು, ಕೊಂಕಣ ಮತ್ತು ಕರುನಾಟ, 
ಸಮಕಾಲೀನ ಶಾಸನಗಳಲ್ಲಿ ಕನ್ನಡ ಜನಾಂಗಗಳು, 

ಆರಂಭ ಕಾಲದ ತಮಿಳಿನ ಮೇಲೆ ಕನ್ನಡದ ಪ್ರಭಾವ, 

ದಿಗ್ಬ್ರಮೆ ದೇಸಿ-ತಿರುಳ್‌ ಕನ್ನಡ 


೫೮ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಆಕರಟಿಪ್ಪಣಿ: 


೧. 


೧೦. 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಗಳನ್ನು ಕಾವೇರಿಯಂತೆ ಪಾಲಾರ್‌, ಪೆಣ್ಣಾರ್‌ ಮತು 
ಮೋಯರ್‌ ನದಗಳೂ ಗುರುತಿಸುವುವು. ಮೈಸೂರು-ಕೊಯಮತ್ತೂರು ನಡುವಣ ಗಡಿಯನ್ನು 
ಪಾಲಾರ್‌ ಗುರುತಿಸಿದರೆ, ನೀಲಗಿರಿಯಿಂದ ಮೈಸೂರನ್ನು ಪ್ರತ್ಯೇಕಿಸುವ ಕಾರ್ಯವನ್ನು ಮೋಯರ್‌ ನದಿ 
ಮಾಡುವುದು. ತಮಿಳುನಾಡಿನ ಪ್ರಧಾನ ನದಿಗಳಾದ ಉತ್ತರ ಮತ್ತು ದಕ್ಷಿಣ ಪೆಣ್ಣಾರ್‌ಗಳು ಕರ್ನಾಟಕದ 
ಕೋಲಾರ ಜಿಲ್ಲೆಯನ್ನಲ್ಲದೆ, ೧/೩. ಭಾಗ ಬೆಂಗಳೂರು ಮತ್ತು ೧/೫ ಭಾಗ ತುಮಕೂರು ಜಿಲ್ಲೆಗಳ 
ಪ್ರದೇಶಗಳನ್ನು ತೊಯುವುವು. ಕೋಲಾರ ಜಿಲ್ಲೆಯ ಹರವನಸೆಟ್ಟಿಹಳ್ಳಿಯ (ನಂದಿದುರ್ಗದ) ಬಳಿ 
ಜನ್ಮತಾಳುವ ದಕ್ಷಿಣ ಪಿನಾಕಿನಿ, ಕೋಲಾರ ಮತ್ತು ಬೆಂಗಳೂರು ಜಿಲ್ಲಾ ಪ್ರದೇಶದಲ್ಲಿ ೩೯ ಕಿಮೀ. 
ದೂರವನ್ನು ಕ್ರಮಿಸಿದ ಬಳಿಕ ತಮಿಳುನಾಡನ್ನು ಪ್ರವೇಶಿಸುವುದು. ಇದರಂತೆ ಕೋಲಾರ ಜಿಲ್ಲೆಯ ತಲಗ್ವರ 
(ನಂದಿದುರ್ಗ)ದಾಜೆ ಉಗಮಗೊಳ್ಳುವ ಪಾಲಾರ್‌ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡುಗಳನ್ನು 
ಬೇರ್ಪಡಿಸುವುದು ಮತ್ತು ಬೆಸೆಯುವುದು. 

ಕರಾಮಾ. ೧-೩೬. ೧೭ನೆಯ ಶತಮಾನದ ನಂಜುಂಡಕವಿ ತನ್ನ ರಾಮನಾಥ ಚರಿತೆಯಲ್ಲಿ 
ಪುನರುಕ್ತಿಸಿದ್ದಾನೆ..'ಆದರೆ ಪಂಪ, ಜನ್ನ, ನಾಗಚಂದ್ರ ಮೊದಲಾದವರನ್ನು ನೆನೆವ ಈ ಕವಿಯು 
ಮಾರ್ಗಕಾರನನ್ನು ಹೆಸರಿಸದಿರುವುದು ಕುತೂಹಲಕಾರಕ. ನೋ. : ನಂಜುಂಡಕವಿ ವಿರಚಿತ ರಾಮನಾಥ 
ಚರಿತೆ, (ಸಂ.೨), ಸಂ. ಎಚ್‌. ದೇವೀರಪ್ಪ (ಮೈಸೂರು, ೧೯೫೯), ೨-೨೧, ಪು. ೨೨ 
ಪ್ರರನಾನೂಅನಲ್ಲಿ "ಕಾವಿರಿ' ಯನ್ನಲ್ಲದೆ, "ಅನ್‌ಪೊರುಣ್ಣೆ', "ಪೊರುಣ್ಣೆ', “ಕರಿಆರ್‌', "ವೈಯ್ಯೆ' (ವೈಗೆ), 
'ಫೆಣ್ಣಾರ್‌', "ಪಕ್‌ಆುಟ್‌' ಮತ್ತು "ಕುಮಾರಿ' ನದಿಗಳನ್ನು ಹೆಸರಿಸಲಾಗಿದೆ. ಇವುಗಳಲ್ಲಿ ಕೊನೆಯವೆರಡು 
ಈಗಿಲ್ಲದ ಐತಿಹ್ಯದ ನದಿಗಳು. ಪೊರುಣೈ ಮತ್ತು ಅನ್‌ಪೊರುಣ್ಟೆ ಒಂದೇ ನದಿಯ ಎರಡು ಹೆಸರುಗಳೆಂಬ 
ಅಭಿಮತವಿದೆ. ಪುರನಾ. ೯, ೩೫, ೪೩, ೪೭, ೫೮, ೭೧, ೧೨೬ ಮುಂ. 

ಪರಾ. ಕವಿಗಳು ಜೋಳ, ಪಾಂಡ್ಯ ಮತ್ತು ಚೇರರ ಬಗ್ಗೆ ಕನಿಷ್ಠ ೧೪೦ ಕವನಗಳನ್ನು ಚಿಟ್ರರಸರ ಬಗ್ಗೆ 
೧೨೧ ಕವನಗಳನ್ನು ರಚಿಸಿರುವರು. ಇದರಲ್ಲಿ೧೬, ೧೬, ೧೩ ಮತ್ತು೫೨ ಕವಿಗಳು ಸಕ್ರಮವಾಗಿ ಚೇರ, 
ಚೋಳ, ಪಾಂಡ್ಯ ಮತ್ತು ಚಿಟ್ರಿರಸರನ್ನು ಶ್ಲಾಫಿಸುವರು. ಇವು ೧೮ ಚೇರ, ೭೧ ಚೋಳ, ೩೧ ಪಾಂಡ್ಯ 
ಮತ್ತು ೧೪೧ ಸಾಮಂತರನ್ನು ಹೆಸರಿಸುವುವು. ಮಾರ್‌, ಜಾ.ರಾ. ದಿ ಏಯ್ಟ್‌ ಅಂಥೋಲಜೀಸ್‌, 
(ಮದ್ರಾಸು, ೧೯೮೫), ಪು. ೯೦, ೯೩, ೧೨೮, ೧೫೬, ೧೮೨, ೨೪೬ ಮುಂ. ಅಲ್ಲದೆ ನೋ.'ಎನ್‌. 
ಸುಬ್ರಹ್ಮಣಿಯನ್‌, ಒರಿಜಿನಲ್‌ ಸೋರ್‌ ಫಾರ್‌ ದಿ ಹಿಸ್ಟರಿ ಆಫ್‌ ತಮಿಳ್ನಾಡು (ಉದುಮಲ್‌ಪೇಟೆ, 
೧೯೯೪), ಪು. ೧೫೭-೧೬೧ 

ಪುರನಾ. ೩೫, ೪೩, ೫೮ 

ಪರಾ ೩೯೯, ಸಾ. ೧೨-೧೩; ಅಹನಾ. 1, ಮಣಿಮಿಡ್ಜೆ ಪವಳಂ ೨೧೩, ಸಾ. ೨೧-೨೨; ಪಕ್ತು 
ಪಟ್ರಿನಪೂಲ್ಲೆ ಸಾ. ೬ 

ಮಣಿಮೇಗಲ್ಲೆ, ಪದಿಹಂ. ಸಾ. ೨೫; ಶಿಲಪ್ಪದಿಗಾರಂ. ಪುಗಾರ್‌ಕ್ಠಾಂಡಮ್‌, ೧.೫ 

ಅಗನಾ: ಕಳಿಟ್ರುಯಾನ್ರೆ ನಿದ್ದ, ೬, ಸಾ. ೩. ೮; ಮಣಮಿಡ್ಕೆ ಪವಳ0, ೧೭೭, ಸಾ. ೧೬-೧೭, ೨೨೯, 
ಸಾ. ೭-೮ 

ಪಡಾ ೩೮೫.೧೮; ೩೯೩. ೨೩-೨೪; ೪೩. ೧-೧೦ ಕ್ರಮವಾಗಿ. 

ಕಾವಿರಿಯನ್ನು ಸ್ಫರಿಸಿರುವ ಅಗನಾ. ಕವಿಗಳಲ್ಲಿ ಮಾಮೂಲನಾರ್‌, ನೆಡುಂಕೀರನಾರ್‌, ಶೆಯಲೂರ್‌ 
ಇಳಂಪೊನ್‌, ಪರಣರ್‌ ಮತ್ತು ತಾಯಂಕಣ್ಣನಾರ್‌ ಪ್ರಮುಖರು (ಕಟ ೬. ಸಾ. ೩, ೮; ಮಣಿ 
೧೬೬: ಸಾ: ೧೪, ೧೭೭, ಸಾ. ೧೬-೧೭, ೧೮೧, ಸಾ. ೧೨, ೧೨೨, ಸಾ. ೫-೧೨, ೨೨೬, ಸಾ. 
೭೨೮, ೩೯೭, ಸಾ. ೪-೧೦, ೩೯೯, ಸಾ: ೧೧-೧೪, ೨೨೨, ಸಾ. ೨೧-೨೨). ಇದರಂತೆ ಪರನಾ. 
ಕವಿಗಳಲ್ಲಿ ವೆಳ್ಳೈಕುಡಿ ನಾಗನಾರ್‌, ತಾಮಪ್ಪಲ್‌ ಕಣ್ಣನಾರ್‌, ಕಾವಿರಿಪೂಪಟ್ಟಿನತುಕ್ಕಾರಿ ಕಣ್ಣನಾರ್‌, 
ಕೋವೂರ್‌ ಕಟಾರ್‌; ಮರೋಕತುನಪಶಿಲೈಯಾರ್‌, ಕಲ್ಲಾಡನಾರ್‌, ಆವೂರ್‌ಮೂಲಂ ಕಿಳಾರ್‌, 
ಏಯ್‌ ಮುಟುವಣಾರ್‌, ನಲ್ಲಿಟ್‌ ಯನಾರ್‌ ಮೊದಲಾದವರನ್ನು ಇಲ್ಲಿ ಹೆಸರಿಸಬಹುದು (೩೫.೧.೮; 
೪೩ 00೦೪ ೫೮.೧.೧;-೪೮.೧.೯; ೧೭೪:೧.೮; ೩೮೫, ೧.೮; ೧೬೬. ೨೧-೨೬, ೨೮-೩೦; 


೫೯ 


೧೧. 


೧೨. 


೧೩. 
೧೪. 


೧೫. 
೧೬. 
೧೭, 


೩೯೯.೧೨-೧೩; ೩೯೩.೨೩-೨೪). ಈ ವರ್ಗದಡಿ ಬರುವ ಪಶ್ತುವಿನ ಕವಿಗಳಲ್ಲಿ ನಕ್ಕೀರರ್‌, 
ಕಡಿಯಲೂರ್‌ ಉರುತ್ತಿರಂಗಣ್ಟ್ಣಾರ್‌, ಇರಣಿಯ ಮುಟತುಪೆರುಂ, ಕುಣ್ರೋರ್‌ಪ್ಪೆರುಂ, 'ಕೌಶಿಕನಾರ್‌ 
ಗಳನೂ ತರಬಹುದು (ತಿರುಮುರು ೧೪೬-೧೪೮; ಪುನಾ. ಸ ಸಾ. ೬; ಮಲ್ಯಪಡು. ೧.೫೨೭). 
ಪೊಯ್‌ಗೈಯಾರ್‌, ಕಳನಟ್‌ ಸೀತ್ರಲೈಸಾತನ್ನಾರ್‌, ಮಣಿಮೇಗಲ್ಲೆ ಪಬಿಹರ ಸಾ. ೧೧-೧೩; 
ಇಳಂಗೋ ಅಡಿಗಳ್‌, ತಿಲಪುರಿಗಾರಂ 1. ಸಾ. ೫; IV. ಸಾ. ೧೬೫; VL, ಸಾ. ೧೬೩; VIL, ಸಾ. 
೧೯, ೨೫-೨೯; IX, ೫೭- ೫೯; XXL, ೧೧-೧೫; 22೭೪, ೧೨೨-೧೨೩ 

ಇವರಲ್ಲಿ ಕಂತರತ್ತನಾರ್‌ ( ಅಹನಾ. ೩೪೨), ಕಾರಿಕಣ್ಣನಾರ್‌ (ಪ ಪರಮಾ ೫೭, ೧೬೯, ೧೭೧, ೩೫೩; 

ಅಹನಾ. ೧೦೭, ೧೨೩, ೧೮೫, ಕುಡುಂತೊಗ್ಗೆ, ೨೯೭; ನಲಿನ್ಯ, ೨೩೭), 'ಸಂಕಣ್ಣನಾಡ | ಅಗನಾ. 

೧೦೩, ೨೭೧; ನಲ್‌ಣ್ಛ, ೩೮೯), ಶೇಂತಕ್ಕಣ್ಣನಾರ್‌ ( ಅ ಅಹಾ "೩೪ಏ್ರ, ನ ಪ್ಲೂದನಾರ್‌ (ನಆ್‌ನ್ರೆ, 

೨೯)ಗಳನ್ನು ಆಜಾಂ ಗುರುತಿಸಬಹುದು. . ಅವರೆಲ್ಲರೂ "ಕಾವಿರಿಪ್ಪೂಂಪಟ್ಟಿನತ್ತಾರ್‌' ಎಂಬ 

ವಿಶೇಷಣವನ್ನು ತಮ್ಮ ಹೆಸರುಗಳೊಡನೆ ಜೋಡಿಸಿಕೊಂಡಿರುವರು. 

ಶಿಲಪ್ರ Nk; ೧೬೩: IX, ೫೭-೫೯ 

ಪರದವರ್‌ ಎಂಬ (ಮೀನುಗಾರ) ಸಾಮಾಜಿಕ ವರ್ಗವು ನದಿ ಮತ್ತು ಸಮುದ್ರ ಸಂಪತನ್ನು 

ಅವಲಂಬಿಸಿದ್ದು ಮೀನು ಸಂಗ್ರಹ ಮತ್ತು ಮುತ್ತು ಶೋಧನೆ ಅವರ ಪ್ರಧಾನ "ಉದ ಗಳಾಗಿದ್ದವು. 

(ಕಲಿತ್ಲೊಕ್ತೆ ೧೩೧, ೨೨). ಇವರ ವಂಶಜರು ನೀರಿನಾಳಕ್ಕಿಳಿದು ಸುಮಾರು ೫೮- ೬೦ ಸೆಕೆಂಡ್‌ಕಾಲ 

ಉಸಿರನ್ನು ನಿರ್ಬಂಧದಲ್ಲಿಡುವ ಕಲೆಯನ್ನು ಕರಗತ ಮಾಡಿಕೊಂಡಿರುವುದನ್ನು ಇತ್ತೀಚಿನ ಸಂಶೋಧನೆ 

ಯಲ್ಲಿ ಕಂಡುಕೊಳ್ಳಲಾಗಿದೆ. ನೋ. ಅಥಿಯಮಾನ್‌, ಟ್ರೆಡಿಷನಲ್‌ ಪರ್ಲ್‌ ಅಂಡ್‌  ಬೌಂಕ್‌ ಡ್ಲೆವಿಂಗ್‌ 

ಇನ್‌ ಮನ್ನಾರ್‌ ಗಲ್ಫ್‌, (ನ್ಯೂ ದೆಹಲಿ, ೧೯೯೭). 

ಅಗನಾ. ಮಣಿ ೨೨೬, ಸಾ. ೬-೮; ೩೬೭, ಸಾ. ೪-೧೦; ೩೫೬, ಸಾ. ೧೧-೧೪ 

ಪುರನಾ. ೪೩.೧.೧೦ 

ಕಾವೇರಿಯನ್ನು ಉಲ್ಲೇಖಿಸುವ ಅಗಂ ಮತ್ತು ಪುರಂ. ಕವನಗಳಲ್ಲಿ ಕೆಲವನ್ನು (ಎ ಕಸ್‌ಸ್ಟೆಜ್‌ 

ಕುಪೆಂಡಿಯಮ್‌ ಆಫ್‌ ಶಂಕಂ ಲಿಟರೇಚರ್‌; ಸಂ. ೧, ತಂಜಾವೂರು, ೧೯೯೦, ಸಂ. ಕೆ.ಜಿ. ಶೇಷಾದ್ರಿ) 

ಆಯ್ದು ಇಲ್ಲಿನಿದರ್ಶಿಸಬಹುದು. 

9 ಸೂರ್ಯನು ನಾಲ್ಕು ದಿಕ್ಕಿನಲ್ಲಿ ಉದಯಿಸಿದರೂ ಶುಕ್ರನು ದಕ್ಷಿಣಾಪಥವನ್ನು ತುಳಿದರೂ ಅನೇಕ 
ರುರಿಗಳಲ್ಲಿ ಸರ್ವಯತುಗಳಲ್ಲಿ ಪ್ರವಹಿಸುವ ಕಾವಿರಿಯು ಈ ಭೂಮಂಡಲಕ್ಕೆಲ್ಲಾ ನೀರುಣಿಸುತ್ತಲೇ 
ಇರುವುದು ( ಪುರನಾ. ೩೫: ೬-೮); ಅ ಉಕ್ಕೇರಿ ಹರಿಯುತ್ತಾ ಮರಗಳನ್ನು ಬುಡಮೇಲು 
ಮಾಡುತ್ತಾ ಅವುಗಳನ್ನು ದಡಕ್ಕೆ ತಂದೊಡ್ಡುವ ಕಾವಿರಿಯು ಹಾಲುತುಂಬಿ ಒಸರುವ ಮೊಲೆಯಿಂದ 
ಮಗುವಿಗೆ ಹಾಲುಣಿಸುವ ತಾಯಿಯಂತೆ ಈ ಪ್ರಪಂಚದ ಸರ್ವಜೀವಿಗಳಿಗೆ ಉಣಬಡಿಸುವಳು 
(ಪರನಾ. ೬೮:೮-೧೦); ಅ ತನ್ನ ದಡದ ಮೇಲೆ ಹರಿಹಾಯುವ ಕಾವೇರಿ ಚೋಳದೇಶವನ್ನು 
ಸಮೃದ್ಧಗೊಳಿಸಿದೆ. (ಪುರನಾ.. ೧೭೪: ೭-೯); 9 ರಾಡಿನೀರಿನಿಂದ [ಭೂಮಿಯನ್ನು] 
ಸಮೃದ್ಧಿಗೊಳಿಸುತ್ತಾ ಪೂರ್ವದಿಕ್ಕಿನೆಡೆ ಪ್ರವಹಿಸುವ ಕಾವಿರಿಯ ನೀರುಂಡ ಫಲವತ್ತಾದ ಪ್ರದೇಶವು 
ತಂಪು ಗದ್ದೆಗಳ ಅನೇಕ ಶ್ರೀಮಂತ ಗ್ರಾಮಗಳಿಂದೊಡಗೂಡಿದೆ (ಪತಿಟು. ೯೦:೪೬-೪೭); 
ಅ ಕಾವಿರಿಗೆ ಆಶ್ರಯಕೊಟ್ಟ ಚೋಳ ಕರಿಕಾಟ್‌ಪೆರುವಳತಾನನ ಒಂದು ವೇಲಿ ಕ್ಷೇತ್ರವು ಒಂದು 
ಸಹಸ್ರ ಕಲಮ್‌ ಭತ್ತವನ್ನು ಉತ್ಪಾದಿಸುವುದು ( ಪೊರನರಾಜುಪ್ಪಡ್ಜೆ ೨೪೬-೨೪೮); 9 ಕಾವೇರಿ 
ಪ್ರವಾಹವು [ದಡದ ಮೇಲೆ] ತಂದೊಟ್ಟುವ ಮರಳ ದಿನ್ನೆಯಮೇಲೆ, ನಿಶಾಂತ್ಯದ ಒಂದು ಘಳಿಗೆ 
ಕಾಲ ಸುಂಕಾಧಿಕಾರಿ ನಿದ್ದೆ ಮಾಡುತ್ತಿರುವನು ( ಪಟ್ಟಣಾ. ೧೧೫-೧೧೭); * ಸಮುದ್ರ ಸೇರುವ 
ಪುಹಾರ್‌ ನದೀಮುಖದ ಕಾವಿರಿಯಂತೆ ನಣ್ಣನ ಅರಮನೆಯ ಮುಖಮಂಟಪ ದಲ್ಲಿ ವೈವಿಧ್ಯಮಯ 
ವಸ್ತುಗಳ ಅಪಾರ ಬೆಟ್ಟವೇ ಬಿದ್ದಿದೆ. ( ಮಲ್ಲಪಟು. ೫೨೭-೫೨೯); 6 ಪೂರ್ವದಿಕ್ಕಿನ ದಾರಿಯನ್ನು 
ಕ್ರಮಿಸುವಾಗ ಸುಂದರ ಹಾಗೂ ಶೀತಲ ಕಾವರಿಯು ಒಡ್ಡುಗಳನ್ನು ಒಡೆಯುತ್ತಾ ದಡಗಳನ್ನು 
ಅಡಗೆಸುತ್ತಾ ಆಟ್ಟನತ್ತಿಯನ್ನು ಸೆಳೆದೊಯ್ದು ಅದಿಮಂದಿಯ ಅಳಲಿನ ಮೇರೆಯನ್ನು ಉಕ್ಕಿಸಿತು 
(ಅಗನಾ. ೭೬: ೧೦-೧೩); ಅ ಕಾವಿರಿ ತೊಯುವ ಪಳಯಣನ ಭೂಪುದೇಶದಲ್ಲಿ ಪೂಓರ್‌ 


ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


೩೦. 
೩೧. 


೩೨, 


ಹೆಸರಿನ ಪ್ರಸಿದ್ಧ ಪಟ್ಟಣವಿದೆ ( ಅಗನಾ. ೧೮೬: ೧೫, ೧೬); 9 ಭುವಿಯ ಅನೇಕ ಜೀವಿಜಂತುಗಳಿಗೆ 
ಉಣಬಡಿಸುವ ಕಾವಿರಿಯ ಜಲರಾಶಿಯು ಸದಾಕಾಲ ದಡ ಗಳನು ಆಲಂಗಿಸುತಾ 
ಹರಿಹಾಯುವುದು ( ಅಗನಾ. ೩೪೧: ೪, ೫); 6 ಕಾಎರಿ ದಡದ ಮೇಲಿರುವ ಚೋಳನ 
ಉಟ್ಛ್‌ಯೂರ್‌ನಂತೆ ನಾಯಕಿಯ ತಂದೆಯ ಊರು ಸಂಪದ್ಧರಿತವೂ ಸುಪ್ರಸಿದ್ಧವೂ ಆಗಿದೆ 
(ಅಗನಾ. ೩೮೫: ೪, ೫); ಅ ತನ್ನ ಭೇರಿಘೋಷ [ಹೊಗಳುಭಟ್ಟ ಕವಯ ನುಡಿಗಳನ್ನು 
ಒಗ್ಗೂಡಿಸಿಕೊಂಡು, ಐಯೂರ್‌ ಮುಡವನಾರ್‌ನು ಕಾವಿರಿಯಾಜ್ರುಕ್ಕುಟ್‌ವಣ್‌ (ಕಾವಿರಿ ಅಧಿ 
ಪತಿಯಾದ) ಕಿಳ್ಳಿವಳವನ್‌ನನ್ನು ಕಾಣಲು. ಹೋಗುತಿರುವೆವು ಇವನ [ರಾಜ್ಯದ] ಕ್ಷೇತ್ರ ಮತು 
ವನಗಳು ಸತತವಾಗಿ [ಕಾವಿರಿ] ನದಿಯ ನೀರುಣ್ಣುತಿವೆ ( ಪುರನಾ. ೩೯೯: ೧೧-೧೩); * ಕಾವಿರಿ 
ನದಿ ನೀರುಂಡು ಸಮೃದ್ಧಗೊಂಡ ಚೋಳರ ಸುಭಿಕ್ಷ ಕ್ಷೇತ್ರಗಳಲ್ಲಿಯ ನವಿಲುಗಳು, ರೈತರು ಗದ್ದೆಯಲ್ಲಿ 
ಬಾರಿಸುವ ತಮಟೆಯ ಪಟ್ಟುಗಳನ್ನು ಗುಡುಗೆಂದು ಭ್ರಮಿಸಿ, ನಲಿವಿನಿಂದ ನರ್ತನಗೈೆಯ್ಯುತಿವೆ; 
ತಣ್ಣೀರಿನಲ್ಲಿ. ಸ್ಥಾನಮಾಡುವವರ ಕೇಳಿಕೂಗಾಟದಲ್ಲಿ ಯುದ್ಧವೀರರ ಭೇರಿಘೋಷವು 
ಬೆರೆತುಕೊಂಡಿದೆ; ಸಿರಿವಂತರ ಮನೆಗಳಿಂದ ಹೊರಹೊಮ್ಮುವ ಹೋರಿಗಳ ಹೂಂಕಾರವು ಉಕ್ಕಿ 
ಭೋರ್ಗರೆವ ನೀರಿನಲೆಗಳಲ್ಲಿ ಮರುದ್ವನಿಸುವಂತಿದೆ (ಪತಿಟು. ೯೦: ೪೧-೪೭); 9 ಕಾವಿರಿ 
ದೇಶದ ಅಧಿಪತಿಯಾದ ಪಳವನ್‌ನ "ಪೋರ್‌'ನಗರದಂತೆ ನಾಯಕನ ಸೂಳೆ ಸುಂದರ ವಾಗಿರುವಳು 
( ಅಹನಾ. ೧೮೬: ೧೫, ೧೬). 


ಮಹಾದೇವನ್‌, ಐ., ಅಲ್ಲಿ ತಮಿಳ್‌ಎಪಿಗಫಿ ( ಚೆನ್ನೈ "ಹಾವರ್ಡ್‌, ೨೦೦೩) ಪು. ೩೧೩ರಿಂದ ೬೩೯ 
ಎಇ ೫7, ೪೮, ಅಟಿ. ೧; X11, ಪು. ೨೫೫; XXXVI, ಪು. ೨೩೩ 

. ಅದೇ, 1, ಪು. ೫೮ 

. ಅದೇ. ೫171, ಪು. ೨೯೧-೩೦೯ 

,' ಪುರಾ. ೩೮೯.೧.೧೧ 

ಅಗಾ. ೨೧೩.೧೧.೧-೩; ೩೪೦, ೧೧. ೬,೭ ಅಲ್ಲದೆ ನೋ. ಪರನಾ. ೧-೬ 

,- ಮಾರ್ರ್‌, ಅದೇ, ಪು. ೨೪೩ 

, ಪುರಾ. ೩೮೫.೧೧.೮.೧೦; ಅಹನಾ. ೩೯೧.೧೧.೧೩- ೧೭; ಮತ್ತು ೬೧.೩.೯೩ ಇಲ್ಲಿ 


ತಮಿಳೇತರನ್ನು "ಮೇಲಿ ಪೆಯರ್‌ ಮೇಯೆಂ' ಎಂಬ ಪದದಿಂದಲೂ ಗುರುತಿಸಲಾಗಿದೆ ( ಅಗನಾ ೨೯೫. 
೩೧, ೨೭) 


ಕ ಪತ್ತು ಮಳ್ಳೆ ೧-೫೨೭ 

.. ಮಣೆ ಪದಿಹಂ. ೧೧-೧೩ 

. ಎಟುತ್ತದಿಗಾರಮ್‌. ಸಾ. ೧೦-೧೧ 

. ಬೊಬ್ಬೂರು ರಂಗಕವಿಯ ಕಾವೇರಿಪರಾಣ ಗೋರೂರು ನರಸಿಂಹಾರ್ಯನ ಕಾವೇರಿಪುರಾಣ, 


ಮುಮ್ಮಡಿ ಕೃಷ್ಣರಾಜರ ಅಖಂಡ ಕಾವೇರಿಮಹಾತ್ವ, ಚಲುವಾಂಬೆಯ ತಲಕಾವೇರಿಮಹಾತ್ರೆ, 
ಮೈರ್ಪಾಟು ವೆಂಕಟ್ರಮಣಯ್ಯನ ಕಾವೇರಿಮಹಾತ್ಮೆ, ಅಜ್ಞಾತ ಕವಿಯೊಬ್ಬನ ಸಹ್ಮಾಢ್ರಿಖಂಡ, 
ಇವುಗಳಲ್ಲಿ ಗಮನಾರ್ಹ: ನೋ. ಪುಣಿಂ ಚತ್ರಾಯರು, ಕಾವೇರಿ ಪ್ರಾಚೀನ ತುಳುಕಾವ್ಯ, (ಉಡುಪಿ, 
೧೯ ೧೭), ಪು೬ 

ಪರಿಐ2. ಅನುಬಂಧ-೭ 

ಸಾ. ೬-೨೧೨, ೭-೧೫೪, ೧೦-೨೧೭, ೧೧-೨೧೦, ೧೨-೧೫, ೧೭-೯೩, ೨೦-೧೯೬, 
೨೨-೮೧ 


ಅಗನಾ. 6೬, ೧೧, ೧೨, ೧೩ 


೫ ಡಾ. ಸ. ಶಟ್ಟರ್‌ : ಗೌರವ ನಿರ್ದೇಶಕರು, ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾಕೇಂದ್ರ, ದಕ್ಷಿಣ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ಪ್ರಾದೇಶಿಕ ಕೇಂದ್ರ, ನಂ. ೧೦೯, ಜೆ.ಸಿ. ರಸ್ತೆ, ಬೆಂಗಳೂರು-೫೬೦ ೦೦೨ 


email : igncasrc@hotmail.com / profssettar@ yahoo.co.in 


೬೧ 


ಮಹಾನ್‌ ಸಾಧಕ ಕಾವ್ಯಾನಂದ — ಹೆಚ್‌. ಎ. ಪಾರ್ಶ್ವನಾಥ್‌ 
SBE: SONS ಅ SS ಸಾರಷಚ ಚ್ಟ 


ಆಧುನಿಕ ಕನ್ನಡ ಸಾಹಿತ್ಯದ ಹರಿಕಾರರಲ್ಲಿ ಒಬ್ಬರಾದ, "ಕಾವ್ಯಾ ನಂದ' ಎಂಬ ಕಾವ್ಯನಾಮ 
ದಿಂದ ಖ್ಯಾತರಾದ ಡಾ. ಸಿದ್ಧಯ್ಯ ಪುರಾಣಿಕರು ನವೋದಯ ಮತ್ತು ನವ್ಯ ಸಾಹಿತ್ಯ ಪರಂಪರೆಯಲ್ಲಿ 
ಚಿರಂತನ ಸಾಧನೆಗೈ ದವರು. ಚ ಜೀವಮಾನದುದ್ದಕ್ಕೂ ನುಡಿದಂತೆ ನಡೆದ ಮಹಾನ್‌ 
ಕಾಯಕಜೀವಿ. ಕನ್ನಡ ಸಾಹಿತ್ಯ ಲೋಕದ ಸಿದ್ಧಪುರುಷರು, ಕವಿವರ್ಯರು, ಸೃಜನಶೀಲ ಮತ್ತು 
ಸೃಜನೇತರ ಸಾಹಿತ್ಯಪ್ರಕಾರ ಎರಡರಲ್ಲಿಯೂ ಕ್ಕ ಷಿಗೈದು ವಿಶಿಷ್ಟ ಛಾಪು ಒತ್ತಿದವರು. ತಮ್ಮ 
ಅಗಾಧ ಪಾಂಡಿತ್ಯಪೂರ್ಣ ಪ್ರತಿಭೆಯೊಂದಿಗೆ ಸರಳ ಸುಂದರ ಜೀವನವನ್ನು ಅಳವಡಿಸಿಕೊಂಡ 
ಉದಾತ್ತ ಜೀವಿ. 
ಜನನ - ಬಾಲ್ಕ - ವಿದ್ಯಾಭ್ಯಾಸ : 

ಪುರಾಣಿಕರು ಹುಟ್ಟಿದ್ದು ನಿಜಾಂ ಆಡಳಿತವಿದ್ದ ಹೈದರಾಬಾದ್‌ ಕರ್ನಾಟಕದ 

ರಾಯಚೂರು ಜಿಲ್ಲೆ ಯಲಬುರ್ಗಿ ತಾಲ್ಲೂಕಿನ ದ್ಯಾಂಪುರದಲ್ಲಿ (೧೮-೮-೧೯೧೮) 
ಬಡಕುಟುಂಬ. ಪುರಾಣಿಕ ಮನೆತನಕ್ಕೆ ಸೇರಿದ ತಂದೆ ಪಂಡಿತ, ಶಿಕ್ಷಕ ಕವಿ ಕಲ್ಲಿನಾಥ ಶಾಸ್ತ್ರೀ 
(ಕಲ್ಲಯ್ಯ) ಮತ್ತು ದಾನಮ್ಮನವರ ಹಿರಿಯ ಮಗನಾಗಿದ್ದು, ಅವರ ಆರೈಕೆ ಮತ್ತು 
ವಿದ್ಯಾಪೋಷಣೆ ಬದುಕಿನ ಹರಿಗೋಲಾಗಿದ್ದುವು. ತಂದೆಯೇ ಅವರ ಪ್ರಥಮ ವಿದ್ಯಾಗುರು. 
“ವೈದ್ಯಭೂಷಣ' ರೆಂದು ಹೆಸರಾಗಿದ್ದ ಅವರು ಮಠಮಾನ್ಯಗಳಿಂದ ಹೆಚ್ಚು ಪ್ರಭಾವಿತರಾಗಿದ್ದರು. 
ಅವರಿಂದಲೇ ಸಂದುದು ಕಾವ್ಯದೀಕ್ಸೆ. ಸಿದ್ದಯ್ಯ ಪುರಾಣಿಕರ ಒಡಹುಟ್ಟಿದವರು ಪ್ರತಿಭಾನ್ವಿತ 
ತಮ್ಮ ಅನ್ನದಾನಯ್ಯ ಪುರಾಣಿಕ, ಬಸವರಾಜ ಪುರಾಣಿಕ ಹಾಗೂ ಅಕ್ಕರೆಯ ತಂಗಿ ವೀರಾವತಿ 
(ವೀರಾಂಬೆ). ಅಜ್ಜ ಕವಿರತ್ನ, ಷಟ್ಟದಿಕವಿ, ಶಿವಕವಿ, ಪುರಾಣಪ್ರವೀಣ ದ್ಯಾಂಪುರದ ಚೆನ್ನಕವಿ 
ಗಳು ಪುರಾಣಿಕರ ಬಾಳಬಟ್ಟೆಯ ಪರಮಾಗಮವಾಗಿದ್ದರು. ಸೋದರಮಾವ ಕಾಲಕಾಲೇಶ್ವರ 
ಶಾಸ್ತ್ರೀಗಳು (ಕಳಕಯ್ಯ) ಅವರ ಪ್ರಾರಂಭಿಕ ವಿದ್ಯಾಭ್ಯಾಸದ ಅವಧಿಯಲ್ಲಿ ನೀರೆರೆದರು. 
ಅವರ ಮಾಧ್ಯಮಿಕ ಶಿಕ್ಷಣ ಇತಿಹಾಸ ಪ್ರಸಿದ್ಧ ಕುಕ್ಕನೂರಿನ “ಗುರುಕುಲ'ದ ಸಂಶೋಧಕ 
ಡಾ. ಪಿ,ಬಿ. ದೇಸಾಯಿಯವರ ಮಾರ್ಗದರ್ಶನದಲ್ಲಿ. ನಂತರ ತಮ್ಮ ಪ್ರೌಢಶಾಲಾ ವಿದ್ಯಾಭ್ಯಾಸ 
ವನ್ನು ಗುಲ್ಬರ್ಗಾ ಮತ್ತು ಹೈದರಾಬಾದ್‌ಗಳಲ್ಲಿ ಮುಂದುವರಿಸಿದರು. ಉಸ್ಮಾನಿಯಾ 
ವಿಶ್ವವಿದ್ಯಾಲಯದಿಂದ ಬಿ.ಎ. ಪದವಿ ಪಡೆದರು(೧೯೪೨). ಶಿಕ್ಷಣದ ಅವಧಿಯುದ್ದಕ್ಕೂ 
ಪ್ರತಿಭಾನ್ವಿತ ವಿದ್ಯಾರ್ಥಿ. ಮಾಧ್ಯಮಿಕ ಮತ್ತು ಇಂಟರ್‌ಮೀಡಿಯಟ್‌ ಪರೀಕ್ಷೆಗಳಲ್ಲಿ ಪ್ರಥಮ 
ಸ್ಥಾನದಲ್ಲಿದ್ದರು, ಮೆಟ್ರಿಕ್‌ ಶಾಲೆಯಲ್ಲಿ ಮೂರನೆಯ ಸ್ಥಾನ ಗಳಿಸಿದ್ದರು. ಬಿ.ಎ. ಪರೀಕ್ಷೆಯನ್ನು 
ಇಂಗ್ಲಿಷ್‌ ಮತ್ತು ಕನ್ನಡದಲ್ಲಿ ಮುಂದಿದ್ದು ಮೊದಲ ಸ್ಥಾನದಲ್ಲಿ ಪಾಸು ಮಾಡಿದ್ದರು. ಕಲಿಕೆಯ 
ಅವಧಿಯಲ್ಲಿಯೇ ಅರೇಬಿಕ್‌, ಪರ್ಷಿಯನ್‌, ಮರಾಠೀ, ಹಿಂದೀ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ 
ಪರಿಶ್ರಮ ಹೊಂದಿದ್ದರು. ಅವರ ವ್ಯಕ್ತಿತ್ವವಿಕಸನಕ್ಕೆ ನೆರವಾಗಿ ಪ್ರಭಾವ ಬೀರಿದ ಮಹನೀಯರು 
ಅನೇಕರು. ಉಸ್ಮಾನಿಯಾ ವಿಶ್ವವಿದ್ಕಾಲಯದಲ್ಲಿದ್ದ ಅವಧಿಯಲ್ಲಿ ಅಲ್ಲಿನ ಪ್ರೋವೇಸ್ಟ್‌ 
ಹಾಗೂ ಇಂಗ್ಲಿಷ್‌ ವಿಭಾಗದ ಮುಖ್ಯಸ್ಥ ಪ್ರೊ. ಹುಸೇನ್‌ ಅಲಿ ಖಾನ್‌ ಪುರಾಣಿಕರ ದಾರಿದೀಪ 
ವಾಗಿದ್ದರು. ಪ್ರೊ. ಡಿ. ಕೆ. ಭೀಮಸೆ ೇನರಾಯರು ಮತ್ತು ವಿದ್ವಾನ್‌ ಮಾನ್ವಿ ನರಸಿಂಗರಾಯರು 


೬೨ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಅವರ ವಿದ್ಕಾಗುರು ಗಳಾಗಿದ್ದರು. ನೋಟಗಾರ ಸಣ್ಣಬಸಪ್ಪ ಮತ್ತು ಧನ್ವಂತರಿ 
ದಾದಾಸಾಹೇಬರು ಹಿತೈಷಿಗಳಾಗಿದ್ದರು. ನಿಜಾಂ ಆಧಿಪತ್ಯದ ಪರಿಣಾಮವಾಗಿ ಹುಟ್ಟಿದ ಸ್ಥಳ 
ಮತ್ತು ಓದಿದ ಪರಿಸರವು ಉರ್ದೂಮಯವಾಗಿದ್ದು ಒಮ್ಮೆ ಅಲ್ಲಿ ಕನ್ನಡಕ್ಕಾಗಿ ಕೈ ಎತ್ತಿದ 
ಪುರಾಣಿಕರು ಅದನ್ನು ಮತ್ತೆಂದೂ ಕೆಳಗೆ ಇಳಿಸಿದುದಿಲ್ಲ. 
ವೃತ್ತಿಜೀವನ : 

ಬಿ.ಎ. ಪಾಸಾದ ತರುವಾಯ ಪುರಾಣಿಕರು ಪ್ರೊಬೇಷನರಿ ತಹಶೀಲ್ದಾರರಾಗಿ 
ಆಯ್ಕೆಗೊಂಡು ನಾಂದೇಡದಲ್ಲಿ ೨-೮-೧೯೪೪ ರಂದು ಉದ್ಯೋಗ ಆರಂಭಿಸಿದರು. ಮರುವರುಷ 
ಗುಲ್ಬರ್ಗದ ಲ್ಯಾಂಡ್‌ ರಿಕಾರ್ಡ್ಸ್‌ ವಿಭಾಗದಲ್ಲಿ ಅಸಿಸ್ಟೆಂಟ್‌ ಕಲೆಕ್ಟರ್‌ (೨೨-೮-೧೯೪೫). 
೧೪-೮-೧೯೪೮ ರಂದು ಅಸಿಸ್ಟೆಂಟ್‌ ಕಮೀಷನರ್‌ (ಜಾಗೀರಾತ್‌) ಮತ್ತು ೨೫-೯-೧೯೫೧ 
ರಂದು ಹೈದರಾಬಾದ್‌ ಸಂಸ್ಥಾನದ ಅಸಿಸ್ಟೆಂಟ್‌ ರೆವಿನ್ಕೂ ಸೆಕ್ರೆಟರಿ. ೭-೨-೧೯೫೨ ರಿಂದ 
ಸ್ಥಾನಿಕ ಸ್ವರಾಜ್ಯ ಆಡಳಿತ ಸಚಿವರ ಮತ್ತು ೮-೧-೧೯೫೩ ರಿಂದ ಕೃಷಿ ಯೋಜನೆ ಹಾಗೂ 
ಪೂರೈಕೆ ಇಲಾಖೆಯ ಕಾರ್ಯದರ್ಶಿ. ತಾಂಡೂರು (ಸೆಪ್ಟೆಂಬರ್‌ ೧೯೫೫) ಮತ್ತು ಯಾದಗಿರಿ 
(೫-೬-೧೯೫೭) ಸ್ಥಳಗಳಲ್ಲಿ -ಡೆಪ್ಕೂಟಿ ಕಲೆಕ್ಟರ್‌. ಅನಂತರ ೨೯-೩-೧೯೫೮ ರಂದು 
ಭಾರತೀಯ ಆಡಳಿತ ಸೇವೆ (ಐ.ಎ.ಎಸ್‌.) ಪರೀಕ್ಷೆಯಲ್ಲಿ ತೇರ್ಗಡೆ. ವಿದ್ಯಾ ಇಲಾಖೆಯಲ್ಲಿ 
ಮತ್ತು ಅರ್ಥಶಾಖೆಗಳಲ್ಲಿ ಡೆಪ್ಯೂಟಿ ಸೆಕ್ರೆಟರಿ. ಈ ನಡುವೆ ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆಯ ನಿರ್ದೇಶಕ. ಕೊಡಗು ಮತ್ತು ಬೆಳಗಾವಿ ಜಿಲ್ಲೆಗಳ ಜಿಲ್ಲಾಧಿಕಾರಿ, ಸಾರಿಗೆ 
ಕಮೀಷನರ್‌ ಆಗಿದ್ದರು. ಕಾರ್ಮಿಕ ಕಮೀಷನರ್‌ ಆಗಿ ೩೦-೬-೧೯೭೬ ರಂದು ನಿವೃತ್ತರಾದರು. 
ತಮ್ಮ ಸೇವಾಅವಧಿಯಲ್ಲಿ ಅನೇಕ ಉನ್ನತ ಹುದ್ದೆಗಳಲ್ಲಿದ್ದು, ಜನಮೆಚ್ಚುಗೆ ಗಳಿಸಿದರು. 
ಶುದ್ಧಹಸ್ತದ ಅಧಿಕಾರಿಯೆನ್ನಿಸಿಕೊಂಡರು. ಬೆಳಗಾವಿಯಲ್ಲಿ ಕನ್ನಡ-ಕನ್ನಡಿಗ-ಕರ್ನಾಟಕವನ್ನು 
ಮತ್ತಷ್ಟು ನಿಚ್ಚಳಗೊಳಿಸಿದರು. ಜನಸಾಮಾನ್ಕರೊಡನೆ ಬೆರೆತು ಅವರ ಎಲ್ಲ ಸಮಸ್ಯೆಗಳಿಗೆ 
ಆಮೂಲಾಗ್ರವಾಗಿ ಸ್ಪಂದಿಸಬಲ್ಲವರಾಗಿದ್ದರು. ಸಮಸ್ಯೆಗಳ ಪರಿಹಾರದತ್ತ ಗಮನ ಹರಿಸಿದರು. 
ಸಾಹಿತ್ಯಕೃಷಿ : 

ಹೈದರಾಬಾದ್‌ ಕರ್ನಾಟಕ ಭಾಗದಲ್ಲಿ ಮೈತಳೆದ ದೈತ್ಯ ಪ್ರತಿಭೆಗಳ ಪೈಕಿ ಪುರಾಣಿಕರು 
ಅಗ್ರಮಾನ್ಮರು.  ' ನವೋದಯ-ನವ್ಯಸಾಹಿತ್ಯ ಪ್ರಕಾರಗಳ ಬೆಸುಗೆಯಂತಿದ್ದರೂ 
ನವೋದಯದೊಂದಿಗೆಯೇ ಹೆಚ್ಚು ಸ್ಪಂದಿಸಿದರು. ಅಂತೆಯೇ ಅವರು ನವೋದಯ ಪರಂಪರೆಯ 
ಪ್ರಾರಂಭಿಕ ಕವಿಗಳಲ್ಲಿ ಪ್ರಮುಖರು. 

ಸಿದ್ದಯ್ಮ ಪುರಾಣಿಕರ ಸಾಹಿತ್ಯಕೃಷಿಯ ಹರವು ವೈವಿಧ್ಯಮಯವಾದುದು. ಸದಾ 

ಸ್ವಾಧ್ಯಾಯಶೀಲ ಪ್ರವೃತ್ತಿ. ಕಾವ್ಯ, ನಾಟಕ, ಜೀವನಚರಿತ್ರೆ, ಕಥೆ, ಕಾದಂಬರಿ, ಪ್ರಬಂಧ, 
ಶಿಶುಸಾಹಿತ್ಯ ಸಂಪಾದನೆ, ಅನುವಾದ ಮುಂತಾದ ಸಾಹಿತ್ಯ ವಿಷಯಗಳಲ್ಲಿ ಸುಮಾರು 
ನಲ್ವತ್ತಕ್ಕೂ ಮಿಕ್ಕು ಕೃತಿ ರಚಿಸಿದ್ದಾರೆ. ಅವರು ಕಾವ್ಯ ಪ್ರಕಾರವನ್ನು ಪ್ರವೇಶಿಸಿದುದು 
“ಜಲಪಾತ'ವೆಂಬ ಕೃತಿಯ ಮೂಲಕ (೧೯೫೩). "ಜಲಪಾತದ ನಂತರ "ಕರುಣಾಶ್ರಾವಣ 
(೧೯೫೫), "ಮಾನಸ ಸರೋವರ” (೧೯೫೯), "ಕಲ್ಬೋಲಮಾಲೆ' (೧೯೬೮), "ಮೊದಲು 
ಮಾನವನಾಗು' (೧೯೬೯), “ಚರಗ' (೧೯೮೭) ಮತ್ತು "ಮರುಳಸಿದ್ದನ ಕಂತೆ' (೧೯೯೧) 


೬೩ 
ಸಂಕಲನ-೨೫ ಜನೆವರಿ 4 ಫೆಬ್ರವರಿ ೨೦೦೬ 


ಬು 

ಪ್ರೇರಣೆಯಿದೆ. ದೇಶ ಬಿಟ್ಟು ಭಾಷೆಯಿಲ್ಲ ಭಾಷೆ ಬಿಟ್ಟು ದೇಶವಿಲ್ಲ, ಕನ್ನಡ ಭಾರತಿ ದಿವಿನಾಗಿ 
ಕಂಗೊಳಿಸಬೇಕು, ಮಾನವ ಕಾಯಕಜೀವಿಯಾಗಿ ಬದುಕಬೇಕು, ವಿಶ್ವಶಾಂತಿ 
ಸ್ಹಿರಗೊಳ್ಳಬೇಕೆಂಬುದು ಕವಿಯ ಇಂಗಿತ. 

"ಕರುಣಾಶ್ರಾವಣ' ದಲ್ಲಿ ಪುರಾಣಿಕರು ಶೂನ್ಯತೆಯಿಂದ ಪೂರ್ಣತೆಯತ್ತ ದೃಷ್ಟಿ ಹರಿಸುತ್ತಾರೆ. 
ಜನರ ಬಾಳು ಹಸನಾಗಬೇಕು, ಭಗವದಾರಾಧನೆಯ ಮನ ಗಮನವಿರಬೇಕು. ಮಾನಸ 
ಸರೋವರ ಪ್ರಕೃತಿ ದೇವತೆಯ ಆವಾಸ ಸ್ಥಳ. ಅಂತೆಯೇ ಕವಿಯು ದೊಡ್ಡ ಬೆಟ್ಟ ಮತ್ತು 
ಸಮೂಹದಿಂದೊಡಗೂಡಿದ ವೃಕ್ಷಗಳ ಪರಿಸರದ ಮಡಿಲಲ್ಲಿ ವಿಹರಿಸಿದಂತೆಯೇ ವಾಸ್ತವ 
ನೆಲೆಗಟ್ಟಿನಲ್ಲಿ ಸುಳಿದಾಡಿ ನಲಿದಾಡುವ ವಾಂಛೆಯನ್ನು ವ್ಯಕ್ತಪಡಿಸಿರುವುದು “ಮಾನಸ 
ಸರೋವರ'ದಲ್ಲಿ. ಅನುಭಾವ ಗೀತೆಗಳ ಸಂಗ್ರಹವಾದ “ಕಲ್ಲೋಲಮಾಲೆ' ಪುರಾಣಿಕರ 
ಜೀವನದೃಷ್ಟಿ ಮತ್ತು ಪರಮಾತ್ಮನ ಬಗೆಗಿನ ಪರವಶತೆಯನ್ನು ಪರಿಚಯಿಸುತ್ತದೆ. 

ಮಾನವೀಯತೆಯು ಬದುಕಿನ ಎಂದೂ ಮಾಸದ ಹಸನಾದ ದಿವೃಪಥವಾಗಬೇಕು. 
ಮನುಷ್ಯ-ಮನುಷ್ಯರ ನಡುವೆ ಭೇದಭಾವವಿಲ್ಲದೆ ಬಂಧ-ಸಂಬಂಧ-ಅನುಬಂಧಗಳ 
ಒಡನಾಟವಿರಬೇಕೆಂಬುದನ್ನು “ಮೊದಲು ಮಾನವನಾಗು” ಕವನ ಸಂಗ್ರಹದಲ್ಲಿ ಮನದಟ್ಟು 
ಮಾಡಿದ್ದಾರೆ : ಓದಿ ಬ್ರಾಹ್ಮಣನಾಗು ಕಾದಿ: ಕ್ಷತ್ರಿಯನಾಗು / ನಿನ್ನೊಲವಿನಂತಾಗು / 
ಏನಾದರೂ ಆಗು /ಮೊದಲು ಮಾನವನಾಗು. 

“ಚರಗ'ದಲ್ಲಿ ಪುರಾಣಿಕರು ಮಹಾಕವಿ ಕುವೆಂಪು ಅವರನ್ನು “ಕವಿಗಳ: ಕವಿ 
ಕ್ರಾಂತದರ್ಶಿ'ಯೆಂದು ಅರ್ಪಣೆಗೈದಿದ್ದಾರೆ. ಈ ಸಂಕಲನದಲ್ಲಿ ಶಿವಚಿಂತನೆ, ಭಾರತಪ್ರೇಮ, 
ದೇಶದ ಚುಕ್ಕಾಣಿ ಹಿಡಿದು ನಾರುವ ನಾಯಕರ ಡೋಂಗಿತನ, ಬಡವರ ಆರ್ತನಾದ, 
ಕಾಯಕಜೀವಿ ಬಗೆಗಿನ ಪ್ರೀತಿ, ರೈತರ ರಾಜಕೀಯ ಆಕ್ರೋಶ, ದೀನರ ಅಸಹಾಯಕತೆ, 
ಹೆಂಡದ ದಾಹ, ವಂಶಪಾರಂಪರ್ಯ ಮತ್ತು ಸ್ವಾತಂತ್ರ್ಯದ ಸಂಕೋಲೆ ಎಲ್ಲವೂ ಧ್ವನಿತಗೊಂಡಿವೆ. 

ಡಿ. ವಿ. ಗುಂಡಪ್ಪನವರ “ಮಂಕುತಿಮ್ಮನ ಕಗ್ಗ'ದಿಂದ ಪ್ರೇರಣೆ ಪಡೆದು ಬರೆದ 
"ಮರುಳಸಿದ್ದನ.ಕಂತೆ' ಕುರಿತು ಪುರಾಣಿಕರು, “ಇದು ನನ್ನ ಅನುಭವ ತರಂಗಿಣಿಯ ತೆರೆಗಳ, 
ಅಧ್ಯಯನ ಪಕ್ಷಿಯ ಗರಿಗಳ, ಚಿಂತನಾಂಬರದ  ನಿರಿಗಳ ಸಂಗ್ರಹವಾಗಿದ್ದು ಮಂಕುತಿಮ್ಮನ 
ಕಗ್ಗದ ಪ್ರತಿಯಲ್ಲ'ವೆಂದು ಸಾರುತ್ತಾರೆ. 

ಪುರಾಣಿಕರು ಮೊದಲಿನಿಂದಲೂ ಯಾವುದೇ ಸಾಮುದಾಯಕ ಸಂಗತಿ ಕುರಿತು ಸ್ಪಷ್ಟ 
ನಿರ್ದಿಷ್ಟ ಪಾರದರ್ಶಕ ವೃಕ್ತಿತ್ವವುಳ್ಳವರಾಗಿದ್ದರು. ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆಯಿಂದ 
ದೂರವಾಗಲಿಲ್ಲ. ಜನಮನವೇ ಕವಿಮನವೆಂದು ಬಗೆದಿದ್ದರು. 

ಪುರಾಣಿಕರು ವಯಸ್ಕರಿಗಾಗಿ ಬರೆದ “ವಿಕಾಸವಾಣಿ' (ವಿಕಾಸಗೀತೆಗಳು) ಮತ್ತು 
ನವಸಾಕ್ಸರರ ಅರ್ಥಾತ್‌ ಎಳೆಯರ ಸಚಿತ್ರಗೀತೆ “ತುಪ್ಪಾರೊಟ್ಟಿ ಗೇ ಗೇ ಗೇ' ಹಾಗೂ 
“ಗಿಲ್‌ ಗಿಲ್‌ ಗಿಲಗಚ್ಚಿ', “ತಿರುಗಲೆ ತಿರುಗಲೆ ತಿರುಗುಯ್ಯಾಲೆ', "ಬಣ್ಣಬಣ್ಣದ ಓಕುಳಿ' 
ಮತ್ತು “ಭಾರತಕೆಲ್ಲವೂ ಬಾವುಟವೊಂದೇ' ಕವನ ಸಂಕಲನಗಳು ಮಕ್ಕಳ ಸಾಹಿತ್ಯವನ್ನು 
ವೃದ್ಧಿಸಿ ಕವಿಯ ಆಂತರ್ಯದ ಕಳಕಳಿಯನ್ನು ಸ್ಪಷ್ಟಗೊಳಿಸಿವೆ. 


ಪದ್ಧ ಸಂಕಲನಗಳು ಪ್ರೇಮ ಹೆಣ್ಣು ಗಂಡುಗಳ ಆಕರ್ಷಕ ವಸ್ತುವಾಗುವಲ್ಲಿ ದೈವತ್ವದ 


೬೪ ಜನೆವರಿ 4 ಫೆಬ್ರವರಿ ೨೦೦೬ ಸಂಕಲನ-೨೫ 


ಔಗಿಹಚಕೋಡ್ಕಾಸುಂತಿದ್ದಂದ್ಯು /ಪುರ್ಲಾಚಕರುಕನ್ನಡ ಶಾಣತ್ಯಕ್ಕೆ, ಜಿಜಡಿಡಂಹೆಸಹಾನು 
ಸಿಪಣೆೋೀಣಿ೩ಿಣ್ನಲಿಂಗೇಶ್ವಕನ:ಪ್ರೇಶಿತ ಪಂಚರ ಚನಣಳುಮಹಾಹೇರುಕಾವ್ಯಕ್ಕತಿ. "ಪ್ರುಕ್ತಿ 
ತನ್ನೇಇಜೇಷಿತಾವಧಿಯನ್ಲಿ ಅಳವಡಿಸಿಕೊಂಡು. ಸಾಗಬೇಕಾದ ಯೀತಿನೀತಿ/ ನಿಪಾಜಾರಲ 
ಸ್ಪಾಮ್ಮಾಸೂತ್ರ, ಉಸ್ತೀನನಸಿದ್ದಾನಮತುು ಚಾರಿತುಡಾರ್ಮಾಅಮುಸ್ವನಂತ್ರ ಫೀರನಿಫ್ವೋತ್ಯತನೆ 
ಅಣನಿಕಡಲ್ಲಿ:ಕದಿದಿಪೊಕಾಪಾನಂಥರಸುಡುಸೃಆಕಸಂತೆ ಸ್ವತ್ತು ಸಾಪರಕಪಂತ್ತೆಚಲನಶೀಲ್ಯ 
ಹಾನಿಸಂತುಶುಭ್ರ:ರತಿಗಸಡಂತೆ ಫಿಶಾಳ: ಸಾನರಸಂತಗಂಭ ಹಾ ವಾಗಬುತು ಸುತನ 
ಮುಶ್ನ ಕೋಗಿರೆಯ!ಗಾನಸಿದಿಯಂತೆ ನರ್ಣಾನಂಪ, ನವಿಖಾಂತೆ:ಷೇ ಜ್ಯ: ಚಂಪ್ರನಂತೆ:ಪ್ರಶಾತ 
ಮತ್ತುಕುಗಳಿಯಂತೆಸಿರಲಥಾನಿದೆ:ಭಪ್ರಭಾಡವರಪಶತೆಯ ಪಠ್ರಕ್ಷಾಹಭಸುನ್ನು ಮುಟ್ಟಿದ 
ಇಿದ್ದಿಹು ಫಜನಗಳ ಹಭನೆಯಲ್ಲಿ: ನಿಯಘತ್ತ ಹಡೂ ಭಗದತ್ತ ಘೀ ಡಿಪಸೂಡಕಾಷ 
ಸೆಂಘೇದಸೆಗೆ ಸಿಂಚಿತ್ಲಹೊರತೆಕಹಾಗಥಂತೆ5ಜಾವಗೀತಾತುಕತೆಭುಗಕೊನದಕಿಂಅಡರಿವೆ 
ಸಮಾಜದ'ಆಗುಹೋಗುಗಳನ್ನಾ ಜತನ ಹಂಫನಗೈಹುಕಾತದೀಕರಿಸುವಾಗ ಅವಕವ ಫಾ 
ಮನಸ್ಸು, ನೇರ ಘಾಷುಪುತ್ತು ಲಫಾಫಾಬಿತಕಂಸ್ತಸ್ನೊ ಪುಸ್ತ ಪುಟ್‌ ವೂತಂಸವಾಹಡ 
ನಿಮಾನಗಿಪೇ(ಅಪಡುಪರಪುಗುರಿಣಶಿಷಮಾತುಸ ಆಹುನಿಕ್ಕಣಿಜಾನಪುಗ್‌ಲೆಗಳುಳವರ 
ವಚ್ಚನಗಳಲ್ಲಿ- ಶೂತಿಣಭನಿದಿವೆಎ ನನಚನೋಫಾನ ನತಾಾಕೂಅಕಕನದಾಗಿ ಫೀಡ್‌ 
ಎದ್ಧಾರಿಭಕನೇಸ್ನರಲಡಕಲ್ಲಿ ಸ:ಟತ್ರುಪಶ್ಕಸುಸಹಾಜನರ್ನ್‌ನ ಜಸ ನಸರ್ಕಡ ಅಘಾತ 
ದರಿಟನನಜಿತೆಸಧಿದೂತಏನೆಪತೊ್ರವು ರಕಕ ಸೀನು ಕೆಗಾದಿನಿದೂತಾಲನಡವೊ ಇಕಾ 
ಪಜನಪ್ನಭ 'ಅಎಂಿಟುದಾನಿೀಕಾಫ್ಮಾಪೂಡರು ತಮ ಬಕತಿಸಮುತೊನಾ ಗ್ರಾ ಕನಸ 
“ತಭನೋಡ್ಕಾನಸಿಪುಸಾತಕ:ಭಾರತ್ತೀಯ-ಜಭಾಕಗಳಿಗೂ ಹಾಷಾತತರೋಡಾಸತಾತಳಾಾಾ 
ಜದ ನಚನಗಕಕ' (೧೯೪೫ ಮತ್ತು ವಚಸಕಾಮರ (೧೯೯೨) ಗೂಪನಳಸವಾಸಕ] 
ಶರಣಯುಶುಕನು ಪಟವಿಟ್ಟಂಚಿನ್ನ ಪಂತೆತೆಕಡಿಟ್ಟಿದು- ತಸ ಜಲಾಧುಸನ್ನಮ ತಾ 


ಬದೆಡಿಸುಪಲಾಣಿಕಕುಲಸ್ಕಾವ್ಯಶ ದೇಸು ಫೀನೆ ಹೊರ ತೂಮ್ಲಾಪೆ.ರೈಂದದಿ ರಕಿದಟಿ ರಡಅ 


ಡಯಮಅತ್ಸಿಲಡೆಕಪಜಲ್ಲೆಪಾಡರೂಃ ಂಕಎಲ್ಗತೆ ಇರೆನುಂಬದನ ಹ ರಡ 
ದದಹಬಲೊಂಕೆಯನೀಜನೆಜನುಕಲಾಕೆನಚನ್ಯಾ ಗ ನಂಬನುಡಿನಳುಕಾವಾ ಸುತನ; 
ಘಾಪನೆಗಳೂಸಪೂಕವಾನಿಪೆದಗ್ಗಹಜಂಂಡ ರಿಷಾಯ ಮಂಡ ೬5 ಕಂದ ಯರದಃ ಣದೃಕಟ 
ಡಬಳುಭತಂಧಿನಂಡಲೊಂನತಕವನೀನುಗ ಅಯಿ ೊಡನರವ ನುನ 
ಸೃಹೂಸಾಅಕಕಾಕನಾಗಿದ್ದರು. ಆಂಿವರು ಜಕೆನ:ಸತ್ಯಸೂನೂಸಧಿತೂವುಃ ಪುಷಕ ಕಾಟು 

ಅಸಸೂಯಾತಾಡಿಕ್ರೀಯುಕ್ಸಾ ಪ ಹಾಗೂ ಸಂಗಸಹಾಳ ಮಕ ಮಹಾಸಜೆಗಾಗಿನ ಹನ ಷಾತ 
ಹುತತ್ವ ಹುತ್ತು ವೈರಾಗ್ಯ-ವಿಜಯವೊಣ ಹಣ ಪುಧಾಣಿಕರ: ಪೋಲೆ ಸಜಾಹ ಅವ 
ಅಂಧಿಸುಪ್ರಕಿದ್ದ ಪಾಷನರಾಷ್‌ ಮಾಸ್ರಕಡ-ವಿಕೃಗುಣಾವರ್ಶಲನಾಟಕ ಹಾಡಲಿ ತಾತಾ 


ಮೊನಲಾತ 
ಗರೂಡುಷದಾಶಿಹರಾಯುರ ಗ್ರಾ ಡತ್ತಾತ್ರೇಂತ ಕಂಗೀತುನಾಅಕ ಹತರ 
ಕಂಪನಿಗಳು ಅಭಿನಯಿಸುತ್ತಿದ್ದ ವೃತ್ತಿ ನಾಟಕಗಳು ಪುರಾಣಿಕರನ್ನು ಅಕರ್ತಿಸಿಷ್ಯವು ಅವಳು 


ಸಂಶಅನೂಪಿಕ ಜನೆವರಿ ಕಿ:ಫೆಬ್ರವರಿ ೨೪5 33 


ತವ ಯವರು ಬರೆದ “ಉದ್ದಾರ'ದಲ್ಲಿ ರುದ್ರಯ್ಕನಾಗಿ ಮತ್ತು ಅಂದು ಜನಪ್ರಿಯವಾಗಿದ್ದ 

ಸೈರಂಧ್ರಿ” ಎಂಬ ನಾಟಕದಲ್ಲಿ ಕೀಚಕನಾಗಿ ನಟಿಸಿದ್ದರು. ಬಸವಣ್ಣನವರ ಕುರಿತು ಕೇವಲ 
ಎರಡೇ ದಿನಗಳಲ್ಲಿ ಅವರು ಬರೆದ ಮೂರು ಅಂಕಗಳ ಐತಿಹಾಸಿಕ ರಂಗಕೃತಿ “ಆತ್ಮಾ ರ್ಪಣೆ' 
(೧೯೪೧) ಅವರ ಚೊಚ್ಚಲು ಕೃತಿ. ಇದರಲ್ಲಿ ಅವರು ಅಣ್ಣ ಬಸವಣ್ಣನ ಪಾತ್ರವನ್ನು 
ಜನಮನ ಒಪ್ಪುವಂತೆ ನಿರ್ವಹಿಸಿದ್ದರು. ಆಗ ಅವರು ವೀರಶೈವ ತರುಣ ಸಂಘದ ಕಾರ್ಯದರ್ಶಿ 
ಯಾಗಿದ್ದು ಸಂಘದ ವಾರ್ಷಿಕೋತ್ಸವಕ್ಕಾಗಿ ಈ ನಾಟಕವನ್ನು ನಿರ್ಮಿಸಿದ್ದರು. ಅವರೇ ಬರೆದು 
ನಿರ್ದೇಶಿಸಿ ಅಭಿನಯಿಸಿದ ಇನ್ನೊಂದು ನಾಟಕ "ಬೆಳವಡಿ ಮಲ್ಲಮ್ಮ '. ದೇಶಪ್ರೇಮ ಕುರಿತಂತೆ 
ಐತಿಹಾಸಿಕ “ಭಾರತವೀರ' (೧೯೬೩), ಪ್ರಸಾರ ನಾಟಕಗಳ ಸಂಗ್ರಹವಾದ ಗದ್ಯಪದ್ಯಗಳ 
ಪಾಕದಂತಿರುವ “ರಜತರೇಖೆ' ರ! ಹಬ್ಬಾ ಖಾತೂನಳ, ಕುರಿತ "ನಿರ್ಬಂಧನ' 
(೨ ಏಕಾಂಕ ನಾಟಕಗಳು) (೧೯೭೪), ಮಕ್ಕಳಿಗಾಗಿ ಬರೆದ "ನ್ಯಾಯ ನಿರ್ಣಯ'ವಲ್ಲದೆ 
"ಭಗ್ನ ನೂಪುರ' ಮತ್ತು "ಗಿರಿಜಾಕಲ್ಕಾಣ ಮತ್ತು ಇತರ ಗೇಯ ನಾಟಕಗಳು” ಹಾಗೂ 
ಬರೆದು ಆಡಿಸಿದ “ಅಕ್ಕಮಹಾದೇವಿ' ಮುಂತಾದ ಕೃತಿಗಳು ಮುಖ್ಯವಾಗಿವೆ. 

ಕಥೆಗಾರರಾಗಿಯೂ ಕಾವ್ಯಾನಂದರು ಸಿದ್ಧಹಸ್ತರು. ಅವರ “ಕಥಾಮಂಜರಿ' ಮತ್ತು “ತುಷಾರ 

ಹಾರ' (೧೯೫೬) ಎರಡು ಕಥಾಸಂಗ್ರಹಗಳು ಬೋಧಪ್ರದ, ಚಿಂತನಶೀಲ ಕಿರುಗತೆಗಳನ್ನೊಳ 
ಗೊಂಡಿವೆ. ಪ್ರಖ್ಯಾತ ಚಾಲುಕ್ಕ ದೊರೆ ಶಕಪುರುಷ ಆರನೆಯ ವಿಕ್ರಮಾದಿತ್ಕನ ಕಥೆಯನ್ನು 
ಸಾರುವ ಸಂಶೋಧನ ಮೂಲದ ಮೌಲಿಕ ಐತಿಹಾಸಿಕ ಕಾದಂಬರಿ “ತ್ರಿಭುವನಮಲ್ಲ' ಪುರಾಣಿಕರ 
ಕರ್ನಾಟಕ ಇತಿಹಾಸದ ಬಗೆಗಿನ ಆಸಕ್ತಿ ಮತ್ತು ಪ್ರಜ್ಞೆಯ ದ್ಯೋತಕವಾಗಿದೆ. ಅವರು ಬರೆದ 
ಜೀವನಚರಿತ್ರೆಗಳು ನಾಡಿನ ಮಹಾಮಹಿಮರ ವ್ಯಕ್ತಿತ್ವ ಕುರಿತಂತೆ ಅಳವಾದ ಅಧ್ಯಯನದ 
ಪ್ರತಿಫಲವಾಗಿವೆ. ರಸಯಪಷಿ ಕುವೆಂಪು ಅವರ ಮುನ್ನುಡಿಯಿರುವ “ಶರಣ ಚರಿತಾಮೃತ' 
(೧೯೬೪)ವು ಸಹಸ್ರ ಕಿರಣಗಳ ತೇಜಃಜಪುಂಜ ಸಂಶೋಧನಾ ಕೃತಿ. ಶರಣರ ಆತ್ಮವಿಮರ್ಶೆ 
ಮತ್ತು ಆತ್ಮಸಾಕ್ಷಾತ್ಕಾರದ ಕಡಲನ್ನು ಇಲ್ಲಿ ಕಾಣಬಹುದು. ಬುದ್ಧಿಭಾವಗಳ ಜೀವಸಂಗಮದಂತೆ 
ಅವರ ಬದುಕಿನ ವಿಸ್ತಾರ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡ “ಬಸವಣ್ಣನವರ 
ಜೀವನ ಹಾಗೂ ಸಂದೇಶ' (೧೯೭೭) ಆ ಪ್ರವಾದಿಯ ಸಮಗ್ರ ವ್ಯಕ್ತಿತ್ವದ ಚಿತ್ರಣ ನೀಡುವ 
ಉಪನ್ಮಾಸರೂಪದ ಸಂಶೋಧನ ಕೃತಿ. ಕರ್ನಾಟಕದ ಗಾಂಧಿ “ಹರ್ಡೇಕರ್‌ ಮಂಜಪ್ಪನವರು' 
ಚಿಕ್ಕದಾದರೂ ಚೊಕ್ಕ ಕೃತಿ. ತಮ್ಮ ರೂವಾರಿ ಮಂಜಪ್ಪನವರನ್ನು ಪುರಾಣಿಕರು ಬಹಳ 
ಕಕ್ಕುಲತೆಯಿಂದ ಕಡೆದು ಕವಿಶಿಲ್ಪಗೊಳಿಸಿದ್ದಾರೆ. ಮಂಜಪ್ಪನವರು ಅಭಿನವ ಸರ್ವಜ್ಞರು. 
ಅವರು ಬರೆದುದು ಒಂದು ಜನಾಂಗ ನಿರ್ಮಾಣದ ಜೀವಂತ ಸಾಹಿತ್ಯ, ಜ್ವಲಂತ ಸಾಹಿತ್ಯ, 
ಜೀವನದಾಹಿನಿ ಸಾಹಿತ್ಯವೆಂದು ವಿಮರ್ಶಕರು ಕೊಂಡಾಡಿದ್ದಾರೆ. "ನಜೀರ ಅಕಬರಾಬಾದಿ' 
(೧೯೭೮) ಹದಿನೆಂಟನೆಯ ಶತಮಾನದ ಕಾವ್ಯಕ್ರಾಂತಿಗೈದ ಪ್ರಸಿದ್ದ ಉರ್ದೂ ಕವಿಯ ಜೀವನ 
ಸಾಧನೆಯ ಅನುಪಮ ವೃತ್ತಾಂತದ ಅನುವಾದ ಕೃತಿ. ಇದು ಗಾತ್ರದಲ್ಲಿ ಕಿರಿದಾಗಿದ್ದರೂ 
ಪಾತ್ರದಲ್ಲಿ ಮಹತ್ವದ ಕೃತಿ. ಪುರಾಣಿಕರ ಸಾಹಿತ್ಕೇತರ ಕೃತಿಗಳೆಂದರೆ “ಗ್ರಾಮಸಾಮ್ರಾಜ್ಯ' 
ಮತ್ತು ಚಿಂತನಲಹರಿ'. 


೬೬ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಪುರಾಣಿಕರು ತಮ್ಮ ಸಹಪ್ರತಿಷ್ಠಿತರು ಮತ್ತು ಹಿರಿಯರೊಡನೆ ಅನೇಕ ಗ್ರಂಥಗಳನ್ನು 
ಸಂಪಾದಿಸಿದ್ದಾರೆ. ಹರ್ಡೇಕರ್‌ ಮಂಜಪ್ಸನವರೊಡನೆ “ಸುಬೋಧಸಾರ' (೧೯೩೯), ಇಟಗಿ 
ರಾಘವೇಂದ್ರರೊಡನೆ "ಶ್ರೀಕಾರ ಹಾಗೂ ಪ್ರಬಂಧಮಾಲೆ' (೧೯೫೨), ನರಸಿಂಗರಾವ್‌ ಮಾನ್ವಿ 
ಮತ್ತು ಎಫ್‌. ಜಿ. ಮಠದ ಅವರೊಡನೆ “ಕನ್ನಡ ಪದ್ಕರತ್ನಾಕರ' (೧೯೫೬), “ಮಹಾತ್ಮ 
ಕನಕದಾಸ ಪ್ರಶಸ್ತಿ (೧೯೬೫), ಬಿ. ಎ. ಸನದಿ ಅವರೊಂದಿಗೆ "ಶರಣ ಪ್ರಸಾದ' (೧೯೬೯) 
ಹಾಗೂ ಸರಹದ್‌ ಗಾಂಧಿ, ಮಣಿಹ, ಷಟ್ಟದಿ ಕಾವ್ಯ ಮಳೆಯರಾಜ ಚರಿತ್ರೆ, ಸಿದ್ಧಗಂಗಾಶ್ರೀ, 
ಬಸವ ಮತ್ತು ದಲಿತೋದಯ, ಬಸವ ದರ್ಶನ, ಮತ್ತು ಬಸವ ಮತ್ತು ವಿಚಾರವಾದ 
ಮೊದಲಾದ ಗ್ರಂಥಗಳನ್ನು ನೀಡಿದ್ದಾರೆ. ತಮ್ಮ ಪ್ರಾರಂಭಿಕ ದಿನಗಳಲ್ಲಿ ಪ್ರವಾಸ ಸಾಹಿತ್ಯ 
“ಮಕ್ಕಳ ಲೋಕಸಂಚಾರ' ಬರೆದರು. ಹೈದರಾಬಾದ್‌ ಪ್ರದೇಶದ ವೀರಶೈವ ಸಮ್ಮೇಳನದ 
ಕಾರ್ಯದರ್ಶಿ ಮತ್ತು "ಬಸವ ಮಂಟಪ'ದ ನಿರ್ವಾಹಕರಾಗಿದ್ದಾಗ “ಮಿಂಚು' ಎಂಬ ಕೈಬರಹ 
ಪತ್ರಿಕೆಯ ಸಂಪಾದಕರಾಗಿದ್ದು ದಿನಗಳುರುಳಿದಂತೆ ಕನ್ನಡ ಕೋಲ್ಮಿಂಚನ್ನು ಎಲ್ಲೆಡೆ 
ಪಸರಿಸಿದರು. | 
ಸಂಘಟನೆ : 

ಪುರಾಣಿಕರು ಯಾವುದೇ ಕಾರ್ಯ ಕೈಗೊಂಡರೂ ಛಲ ಬಿಡದ ತ್ರಿವಿಕ್ರಮನಂತೆ 

ಸಾಧಿಸಿ ದಡ ಮುಟ್ಟುವಂತೆ ಮಾಡುತ್ತಿದ್ದ ವ್ಯಕ್ತಿಯಾಗಿದ್ದರು. ಜನಾನುರಾಗಿಯಾಗಿದ್ದ ಅವರಿಗೆ 
ಜನಮನವನ್ನು ಒಗ್ಗೂಡಿಸುವುದು ಕಷ್ಟಕರವಾದ ಕೆಲಸವಾಗಿರಲಿಲ್ಲ. 

ರಾಜ್ಯಭಾಷಾ ಮಾಧ್ಯಮ ನೀತಿಯಂತೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ 
ನಾಡಿನ ಭಾಷೆಯಾದ ಕನ್ನಡ ಕಡ್ಡಾಯವಾಗಬೇಕೆಂಬ ಹೋರಾಟದ ಗೋಕಾಕ್‌ ವರದಿ 
ಜಾರಿಗಾಗಿ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ಕನ್ನಡ 
ಸತಂ ಅಲ್ಲದೆ ಕನ್ನಡಿಗರಿಗಾಗಿ ಉದ್ಕೋಗವಿರಬೇಕು ಎಂಬುದರನ್ವಯ 

ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕಾಗಿ ನಡೆದ ಚಳುವಳಿಗಳಲ್ಲಿ ಸಕ್ರಿಯವಾಗಿ 
ಅಸಾತ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷರಾಗಿ ಕನ್ನಡ ನೆಲ ಜಲ ಮತ್ತು 
ಸಾಂಸ್ಕೃತಿಕ ಪರಂಪರೆಯ ಉತ್ಪಾನಕ್ಕಾಗಿ ಅವಿಸ್ಮರಣೀಯ ಹೋರಾಟ ನಡೆಸಿದರು. 

“ಜಾತಿವ್ಯವಸ್ಥೆ ಚಿತೆಗೇರದೆ ನಿಜವಾದ ರಾಷ್ಟ್ರೀಯತೆ ಗಗನಕುಸುಮ ಪರಮಳದಿಂದತ್ತ 
ಗುಹೇಶ್ವರ” ಎಂದು ಬಗೆದವರು ಅವರು. ತಮ್ಮ ಸಾಹಿತ್ಕವಾಹಿನಿಯ ಮೂಲಕವೇ 
ಹೈದರಾಬಾದ್‌ ಕರ್ನಾಟಕ ಪ್ರದೇಶಗಳಲ್ಲಿ ಹಿಂದೂ- ಮುಸ್ಲಿಂ ಭಾವೈಕ್ಕತೆಯನ್ನುಂಟುಮಾಡಿದರು. 
ಮಾನ-ಸನ್ಮಾನ-ಪ್ರಶಂಸೆಗಳು : 

ಕಾವ್ಕಾನಂದರು ಕನ್ನಡ ಸಾರಸ್ವತ ಲೋಕಕ್ಕೆ ಸಲ್ಲಿಸಿದ ಅನುಪಮ ಕೊಡುಗೆಯನ್ನು 

ಗುರುತಿಸಿದ ನಾಡಜನತೆ ಹಲವು ಹತ್ತು ರೀತಿಗಳಲ್ಲಿ ಗೌರವಿಸಿದೆ. ತಮ್ಮ ಪ್ರೌಢಶಾಲಾ 
ಅವಧಿಯಲ್ಲಿಯೇ ಗುಲ್ಬರ್ಗದಲ್ಲಿ ಸಂಘವೊಂದು ಏರ್ಪಡಿಸಿದ್ದ ಕಾವ್ಯಸ್ಪರ್ಧೆಯಲ್ಲಿ ತಮ್ಮ 
ಕವಿತೆಯೊಂದಕ್ಕೆ ಮೊದಲ ಬಹುಮಾನ ಪಡೆದರು. ಅವರ “ಮಾನಸ ಸರೋವರ' ಕವನ 
ಸಂಕಲನಕ್ಕೆ ರಾಜ್ಯ ಸರಕಾರದ ಪುರಸ್ಕಾರ ಪ್ರಾಪ್ತವಾಗಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯದ 


೬೭ 
ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ 


ಗೌರವ'ಜಾಕ್ಟರೇಟ್‌ (ಡಲಿಟ್‌) (೧೯ ೭೮) ರಾಜ್ಮ: ಇಸಹಿತ್ಯೆೇಈಕಾಡೆಮಪ್ರಶೆಸ'(ನ೯೭೮), 
ಮಾಳವಾಡ ಪ್ರಶಸ್ತಿ 4೧೯೮೧) ಮತ್ತು ವಚನ” ಫನಿದವು್ಕ 'ತಾಬ್ಟಪ್ಪಹುರಿತಇ ಕಾಹ 


ಜಂ ಇಂ 
ತ್ಯ sd 


\ ಳಿ ೫೧ 


ಮಠದ ಪ್ರಶಸ]/ಆದರಗೆ(ಸಂಡಿವೆ) 'ಅನಡಧಂಟಿಡ ಗಹ ೦೫ ಶವೂರಿದಲ 
5ರಲ೨.6ಲ್ಲಿ' ಕರ್ನಟಕ ಸರಕಾರವು ರಾಜ್ಯೋತ್ಯಪ: ಪ್ರಶಸ್ತಿಯನ್ನು ನೀ ಸಸ್ಯಾನಿಸತಾ 
ನಲಯ" ಕಲಶವಿಟ್ಟರತೆ: ದಕ್ಷಿಣ ಭಾಷಾ: ಸಾಹಿ ತೃಕ್ಕೆಸಲ್ಲುಪ:ಹಲ್ಕತ್ತಾ 'ಭಾಷಾ ಪರಿಷತ್ತ 
ಎಚ್‌ಇಇಜಿ:ಭಿಲ್ತಾರ ದಾಷ್ಟ್ರೀಯ ಪ್ರಶಸ್ತಿಯ ಪ್ರಥಮೆಯಪುರಸ್ಯಾರವುದಕಾಪ್ಕಾನಂದಠ 
"ವಚನೋದ್ಯಾನಕಿಕ್ಕಾಗಿ`ಸಂದಿದ್ದೆ:(ರ೯೮೧): 'ಅವರು:ತನ್ನಡ:ಸಾಹಿತ್ಯ ಹಮ್ಮೇಳನಗಳ ವಿವಿಧ 
ಸಾಹಿತ್ಯಗೋಷ್ಠಿಗಳ 'ಅಧ್ಯಕ್ಷರಾಗಿದ್ದರು7ಹರಪನಹಳ್ಳಿಯಬ್ಪಿ ನೆರವೇರಿದ;೩ಂ ನೆಯುಕನ್ನಡ 
ಸಾಹಿತ್ಯ ಸಮ್ಮೇಳನ (೨೯-೫೫೧೯೪೭)ದ ಸಾಹಿತ್ಯರೋಷ್ಠಿಮ್ಯುಸೂದಿಸಲ್ಲಿನಡೆದೆ-೩ ೩ ಹಯ 
ಕನ್ನಡ ಸಾಹಿತ್ಯ ಸಮ್ಮೇಳನ(೧೦೯೬೯೧೯೫೫)ದ ಕನ್ನಡ ಲೇಖಕರ. ಗೋಜ್ಟು ಜೀದರ್‌ನಲ್ಲಿ 
ನೆರವೇರಿದ::೪೧:ನೆಯ- ಕನ್ನಡ -ಸಾಚತ್ಯ ಸಮ್ಮೇಳನ (೧೧, ೧೫7 ವಶ ಮುತ್ತಾ 
ನವದೆಹಲಿಯಲ್ಲಿ ನಡೆದ ೫೦ ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ (೨೩, ೨ಳುಡಾ೪೪ 
೧೯೭೮)ದ ಸಾಹಿತ್ಯ ಗೋಷ್ಠಿಗಳ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗುಲ್ಬರ್ಗದಲ್ಲಿ; ನೆರಪೇವಿಷ 
೫೮-ನೆಯ:ಲಖಿಲ:ಭಾರತ;ಕನ್ನಡ-ಸಾಟಕ್ಕು ಸಷೋಳಿಸಬ್ನೆಅಕ್ಫೋಜಹೌ26 ೩೦, ೩೧, 
ನವೆಂಬರ್‌-೧,:೧೯೮೩)ದ ಅಧ್ಯಕ್ಷರಾಗಿದ್ದರು; ೧೯೮೬ ಠಂಪು:ಷೈಸೂರಿಫಲ್ಲಿನಡೆಡಪ್ರಥಮು 
ವಿಶ್ವ ಕನ್ನಡ ಸಮ್ಮೇಳನದಲ್ಲಿಗ ಜಾಗತಿಕ: ಘೇದಿಕಯವಿಚಾರಗೋಷ್ಯಿಯಲ್ಲಿ “ವಿಶ್ವಘಾನ್ಯರಾಷ 
ಕನ ್ಲಡಿಗರು: ಎಷ್ಟು Ns 2 ಇಾಂಬ.ಪ್ರಬಂಧ ಪಾಂಡಿಸಿದ್ದರು;: 9೧ ೮ ಧಡ ಘಾಜಿ 
ಜನತೆಯ;ಕವಿಯಾಡ 'ಸಿದ್ಧಯ್ಯ ಪುರಾಣಿಕರಿಗೆ: ಸಂಧಿರುವೂಅಭಿನಂಡನ ಸುಂಥಗಳು 
ಅನೇಕ. ಅವರಿಗೆ:೫೩೫-ವರ್ಷಗಳಾಹಾರ ಬೆಳಗಾವಿಯ :ಗೆಳೆಯರ್ಮಸಲ್ಲಿಸ ಸಿ ದಕಾವ್ಯಾನೂಮ್ಯ 
ಬಿಜಾಪುರ: ಗೆಳೆಯರು ಕಾವೃರ್ಷಿಗೆಸಮಪಿಣಸಿಧ್ಯೂ ಶಾವಶ್ರಿಲ ಕಲ್ಬುಗಿನಯ ಗೆಳೆಯರು 
ನೀಡಿದ "ಜೀವನ ವಿಕಾಸ)-೬೩ ವರ್ಷ: ತುಭಿವಾನ್ನಯೊಗಳೂರಿನಲ್ಲಿ ನೆಡವೆಬಿಡುವಾಜ್ಯಸುಟ್ಟದ 
ಸನ್ಮಾನ, ಸಮಾರಂಭವಲ್ಲಿ ಅರ್ಪಿತವಾದ ಇಕಾವ್ಯಾನಂಥ? (೧೪೮೪ ಆಂ) ಬೃಹತ್‌ ಅಭಿನಂದನ 
ಗ್ರಂಥ (ಸ್ಪೂಡಾ- ಸಾತಿ ಮರುಳಯ ಸ ಮುಂತ್ರಾಧವ್ಯಪರಾಜಿಕರ್ದ ಜೀವನ್‌ ಸಾಧನ 
ಸಿದ್ಧಿಯನ್ನು; ಸಾದ್ಯಂತ -ಪ್ರಚುರಗೊಳಿಸಿವ್ದೆ. ವರ್ದುಕಲಬುಗಿನ ತಸನಲ 
ಸಮ್ಮೇಳನದ ರಾಗಿ ಮಾಡಿದ. ದಿಟ್ಟತನದ, ಭಾಷಣ ಒಂಧು; ಧಾಖಜೆಯಾಗಿದ್ದೇ ೬ 


ಣೆ 
eS La, ಖೀ $12 3 ar A Fy ದ ದಂಟೆ ಸ್ಸ | ries ಇ ಜಾ 
ಲಿಬೂಿಯಿ೦S $0೦4 ದ್‌ ಗತಾಯ 0 ಕಟಕ *ದಪೂದದ ಹೌ 


ಕಾವ್ಕಾನಂದ ಡಾ. ಇ. ಸಿದ್ದಯ್ಯ ಪುರಾಣಿಕರು ಕನ್ನಡ್ತನ್ನಾಡಿನ ಅನರ್ಪಾಸಾಹಿತಿ, 
ಪ್ರಸಿದ್ಧ-ಕವಿ. ಬದುಕಿನಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಯನ: ರೂಪಿಸಿ-ಹೊಸೆದ್ದಬೆಸೆದವರು. 
ಸಾಂಪ್ರದಾಯಕ ಕುಟುಂಬದ ವಾತಾವರಣದಲ್ಲಿ, ಹುಟ್ಟಿಬೆಳೆದವರಾದನ್ನೂ ಸಹೃದಯ ಸಾ 


ಯ BN 


ಸಂತುಷ್ಟ ಜೀವಿ ಧಮನನಿಷ್ಟ ಸ ತನುಸುಕಸಲಧಸಿಸಿಸುನ ನಮಮಿ. 


ಎಸ್‌.ಡಿ: ಎಂ: pd ಜೆ ಆಸಕ್ತ -ಜ6/ Wh 5 


ಜು ಜನೆಜೆರಿ 4ಫ್ಷಬ್ರಪರ: ಆರರ ಕಲನ 


ಧರ್ಮಾಧಿಕಾಶಗಳಿಗೆ ಬ್ರಹ್ಮಚರ್ಯ" ಕಡ್ಡಾಯವೇ?” 


3 


ಸಭ bt Ke. "ಶಿವಣ ಬಸವಲಿಂಗಪ ನ 
ವಿಶ್ವಾಮಿತ್ರ ಪರಾಶರ ಪ್ರಭೃತಹೆಸೇರವಾತಾಕಟು ಪಾಸಿನ: | 

ತೇಪಿ ಸ್ತೀಪದಪಂಕಜಂ, ಷುಲಲಿತಂ ದೃಷ್ಟ ತಾಃ ಮೋಹಂಗತಾಃ | 
ಶಾಲ್ಯನ್ನಂ ಚ ಪಯ್ಯೋಧಧ್ದಿಘ್ಯುತಂ ನಕ್ಸಂತಿ ಯೆ: ಮಾನವಾಃ | 

ತೇಷಾಮಿನ್ಹಿ ಯನಿಗ್ರಹಂ ಯದಿ, ಭವೇತ್ಸ್‌ ವಿಂಧ್ಯಸ್ತರ ಥೇತ್ಸಾಗರೇ | 


ಗಣುಂಛೀಡುಂರಾಧಿ ಎಇ ತವಗೆಳೆರನನ್ನು ಫಧುಭಿನಿಸುವುವಿಸ್ತಾಮಿತ್ರ 3 ಫಠಾಶಧ್ಯವೊದಲಾದ 
RNG SSSR: ಅಂದ ಮಳ ಹೋಜ ಳು ಹಾ 
ಸತರ ರನ ಪ ಧಾರ್ಥಗಳ್ಳ್ನಾ ಸ್ವಲ ಸುವ ಮನುಷ್ಯರು, ಇಂದಿಯನಿಗ 

ಸಾಗಿ ಧುತ್ತಾರೆಂ ದ್ದೆ ವಿಂದ್ಲಫವ್ವತ್ಮನವುಸದ್ದದ: ದಿ ತೇಲಿದಂತೆಯೆ: ಸ ಅಂಟ. 


ಬೈಟಂ ದೇಹದ ಬಃ ಯು ಓಟು ಇಟಿ ಬಿಟಿವಿ 


ಬ್‌ ಶಿ ಮಾದುನಂಸ ಸಮ ಜೀವಿಗಳು ಅಣ್ಣುತ ಕ ಪಡೆಯಲು 
| ಸನ ನಸ ವೀನವಾಗಲ್ಲು ತಾನು ಕೃಃ ಸಿರುವ ಕ ಬ ಮ ಮನುಷ್ಯರ್ವಿ 
ಹತ ನತಾಡ್ತ, RNS [rr ಪ್ರತಿಜಿವಿಯೂ 


ವಯಸ್ಕರಾಗುತ್ತಿ ದ್ಧ ಇತಯ ೧ಗಕವಾಗಿ ಇನ್ನೊ ೨ಮ ಶಾನು ಕ್ಲೂಢುವ ಆಸ್ಲೆ ಅಗತ್ತತೆ, 
ಕಾತರತೆ, ತನ್ನತನ ಗ ಪ್ರತಿ ಜೀ ಸ ವಿಗಡ ಡು ಇರು 


ಆ ಕರದಲ್ಲಿ ಗಾಡ ತ್ರುದ ರೆ | 
ಫಸ ರೆ. = ಶೈಂಗಿಕ ತೀ ಕಾವ ನೆಲ್ಲಿ! ದಿದ್ದರೆ ಸ ಸಂತಾನ ಮದುವರಿಯಲು, 'ಜೀವಕುಲ 


ಉಗಂಯಿಹಿಲೀ NCCT ಹೂ ,0ರಕರ 
ನಿಕಾನ್‌ ಹೊಂದಲು ಸಾಧ್ಯವಾಗುತ್ತ "ಇರಲಿಲ್ಲ. ಆದರೂ ಕೆಲ್ಲ ಕ ಡೆ ಗುಡಿಗೆ ಕವಡೆ ಆಸೆ 
ಗೆ ps 4 ದ್‌್‌ 7೦. ಗ Weg ದ 


ಅಗಹೀಯ ಔನ SD ಬ.4ದ್ರಹಿ೫೫ 5" ಗದ್ದಿ 
ದ - ವ 
ಇಲ್ಲದಿರುವುದೂ ಪ್ರಕೃತಿ ಸಹಜ | ಇದೊಂದೇ ಅಪವಾದದ ಹಾರಿತ್ತು ಸಾರ್ವತ್ರಿಕ ಅಲ್ಲ 


5951 29 ದ್‌ಔೆ ೃಂಡರ್ದ. ಯದಷಂಡಯದ 5 

¢ 

ಬ್ರಹ್ಮಚರ್ಯ ಆಚೆರಿಸಿ. ವೀರ್ಯಸ ರಿಭನಗೊಳಿಸಿ ಅಧ್ಯ ಊದ್ಯ ನಮುತಿಗೊಳಿಸಿದರೆ 
ಹಿಕ ದಂ ಹಡ ಔರ ನಮಗೆ ಗರಿ ಣ್‌ 
ಅದ್ದು ದೇಹ ಜಿಕ್ರಗಳಿಲ್ಲಿ ಹರಿದು: ಕು೦ಡಲಿನ್ನಿ ಜಾಗೃತವಾಗಿ. ಆ, ವೃಕ್ತಿಯಲ್ಲಿ ಅದ್ಭುತ 
ಹಗದಡಾದಿ ಇಂಡಿ ಅಲ ಸಹಲ ದಧಬರ ಹ ರಲಿಡಾಳಿಯ್ಲು ದಂಲಿಡಲ್ಲ ಧ್ನ ನಗದ 


ಸಾಫಿರಾರಗಳಿಲ್ಲ ರ ಪೃಜಾರಿಗಳು ಧೀರ್ಧಾಯುಸಿ 
ಸ ಹಸ ರು,ದೀಫಾ ಸಾಕ ಅದಯ ವರಂ, ತಿಳಿಸುತ್ತದೆ. ಹಾಗೆ 
ಗಾ ಹ ನ ಕೆಲಿಸ ಸ ಸ ಚರ್ಮ ಆ ಸೃಷ್ಟಿಕ್ರಂಯೆಗೆ ವಿರೋಧವ್ಧಾದುದು- 
ಭರತ ಒಳ Lr ಹಾಯ ಸಹ; ಅಯಸುವನರಲ್ಲಿ 
ಮುಕ್ತ ಸ್ಪರ್ಶ ಪ್ರೀಚಿ-ಮಗುವಿನ ಆರೋಗ್ಯಕರ ಬೆಳವಣಿಗೆಯಾಗುವಲ್ಲಿ ತುಂಬಾಹಹಕಾರಿ 
ಮತ್ತು ಸಹಜ ಅವೆಲ್ಲಾಲೆಂಗಿಕತೆ.ಸಹಜವಾಗಿ-ಹ್ಯಕ್ರ ವಾಕುವತೀತಿ ನು ತಾಯಿಗೂ ವುಗುತಿಗೂ 
ಅನಿಪಾಯನವಾಗಿ ಜೇಕುಎಸ್ನುತ್ತಾನೆಸಿಕ್ಕಂಡ್‌.ಘ್ರಾಯ್ನ್‌., ಅಧೊಂದಮು ನಿಜಕ್ಕೂ? ಸುಂಪಕ, 

ತಹ ಅನಿಪಾರಪಾದ ಅವಶ್ಯಕತೆ. ಮುತು: 'ಫ್ರೀತಿಯ ಅಭಿವ್ಯಕ್ತಿ Expression of 


ರಾ ್ಯ 0 ಗರ ್‌್‌್ಸ್ಪ್‌ 


ಮಾ 2 ನ್‌ ಕನಾಗತಿಂ ಗುತ್ತರ ವ ನಂಬಿಕೆ ಇದೆ. ಇದು, ನಂಬಿಕೆಯೇ ಹೊರತು 
ನ ಜಯ ರ ದೆ ಸಗರ ವನ್ನ ದಡಾಕಿಡ 
7 


A Gere ಕ; ಡೈ ಗ್‌ Lio CEG 
‘naturableye): ಹಗರಿ ಔಷ ಅದಲಗದಿಂಿ ಎದ .ಉೃಟಹಲ್ಟಾಲ ಇ 


ಸ೦ಕಬರ್ಹ 2 ಜಸೆಷರಿ 4-ಷೆಬ್ರವಧಿ ಸಿರಿ ರ್ಟ 


ಇಂತಹ ಕಾಮ ಎಲ್ಲರಿಗೂ ಇಷ್ಟ ಎನ್ನುತ್ತಾನೆ ಲೋಕಾನುಭವಿ ಕವಿ ಸರ್ವಜ್ಞ : 
ಹೆಣ್ಣನ್ನು ಹೊನ್ನನ್ನು | ಹಣ್ಣಾದ ಮರಗಳನು | 

ಕಣ್ಣಿನಲಿ ಕಂಡು ಮನದಲ್ಲಿ ಬಯಸದಿಹ | 

ಅಣ್ಣಗಳು ಯಾರು ಸರ್ಬಜ್ಞ॥ 


ಹೆಣ್ಣಿನಿಂದಲೆ ಇಹವು | ಹೆಣ್ಣಿನಿಂದಲೆ ಪರವು | 
ಹೆಣ್ಣಿಂದ ಸಕಲ ಸಂಪದವು, ಹೆಣ್ಣೊಲ್ಲ | 
ದಣ್ಣಗಳು ಯಾರು? ಸರ್ವಜ್ಞ॥ 
ಇಂತಹ ಸಹಜ ಕಾಮನೆಗೆ ಸಮಾಜ ಅಥವಾ ವ್ಯಕ್ತಿ, ಬಲವಂತವಾಗಿ ಅಡ್ಡಿ ಮಾಡಿಕೊಂಡಾಗ 
ಮುಷ್ಟಿಮೈಥುನ, ಸಲಿಂಗರತಿ (Homosexuality / Lesbianism), ಸ್ವಪ್ನಸ್ಟಲನ ಸಹಜವಾಗಿ 
ಇದ್ದದ್ದೆ. ಅಥವಾ ಬಲವಂತದಿಂದ ಕಾಮ ಹತ್ತಿಕ್ಕಿದ ವ್ಯಕ್ತಿ ಮಾನಸಿಕವಾಗಿ ಹೆಣ್ಣನ್ನು ಬಯಸಬಹುದು. 
ಆದರೆ ಇದೂ ಸಹ ನಮ್ಮ ಸಮಾಜದ ಸಂಪ್ರದಾಯದ ಪ್ರಕಾರ ತಪ್ಪು. ಇದೊಂದು ಮಾನಸಿಕ 
ವ್ಯಭಿಚಾರ. ಆದ್ದರಿಂದಲೇ ವಯಸ್ಕ ಹೆಣ್ಣು ಅಥವಾ ಗಂಡು ಜಾತಿ ಮಾತ್ರ ಇರುವ ಹಾಸ್ಟೆಲ್‌ಗಳು, 
ಜೈಲುಗಳು, ಕ್ಕಾಂಪ್‌ಗಳು, ನನ್ನರಿಗಳು (ಕ್ರಿಶ್ಚಿಯನ್‌ ಸಂನ್ಕಾಸಿನಿಯರು ಇರುವ ಜಾಗ), ಇಸ್ಕಾನ್‌ 
ಇತ್ಯಾದಿಗಳಲ್ಲಿ ನಡೆದಿರುವ ಲೈಂಗಿಕ ವಿಕೃತತೆಯ (೧67/6107) ಉದ್ದ ಪಟ್ಟಿಯೇ ಸಿಗುತ್ತದೆ. 
ಇತಿಹಾಸದ ಸಾಧಕರು ಹುಷಿ-ಮುನಿಗಳು, ದೇವರುಗಳು ಗೃಹಸ್ವರು : 
ಮನುಕುಲದ ಇತಿಹಾಸ ಗಮನಿಸಿದರೆ ಎಲ್ಲ ದೇಶಗಳ, ಧರ್ಮಗಳ ಅದ್ಭುತ ಸಾಧಕರು, 
ಚಿಂತಕರು, ಸಮಾಜ ಸುಧಾರಕರು, ಸಮಾಜಸೇವಕರು, ವಿಜ್ಞಾನಿಗಳು, ಖಷಿಮುನಿಗಳು 
ವಿವಾಹವಾಗಿದ್ದಾರೆ ಇಲ್ಲವೆ ಹೆಣ್ಣಿನೊಂದಿಗೆ ಬಾಳುವೆ ನಡೆಸಿದ್ದಾರೆ. ನಮ್ಮ ಸಪ್ತಖಷಿಗಳು 
ಹೆಣ್ಣಿನೊಂದಿಗೆ ಬಾಳಿ ತಮ್ಮ ಗೋತ್ರ ಮುಂದುವರಿಸಿದರು. ನಮ್ಮ ದೇವರುಗಳಲ್ಲಿ ಗಣೇಶ, 
ಹನುಮಂತನನ್ನು ಹೊರತುಪಡಿಸಿ ಎಲ್ಲರಿಗೂ ಗೃಹಸ್ಥ ಜೀವನವಿದೆ, ಮಕ್ಕಳು, ಮೊಮ್ಮಕ್ಕಳು 
ಆಗಿದ್ದಾರೆ, ಮತ್ತು ಅವರಿಂದ ಲೋಕಪಾಲನೆ ಸದಾ ನಡೆದಿದೆ. ಅಷ್ಟೇ ಅಲ್ಲ ಎಷ್ಟೋ ದೇವರುಗಳು 
ವರ್ಷದ ಜಾತ್ರೆಯಲ್ಲಿ ಪ್ರತೀವರ್ಷ ಮದುವೆಯಾಗುತ್ತಾರೆ. ಅವರ ಸೋಬಾನದ ಕೊಠಡಿ 
(ಪ್ರಥಮರಾತ್ರಿಯ ಸಮಾಗಮ) ಗರ್ಭಗುಡಿಗೆ ಹೊಂದಿಕೊಂಡು ಇರುತ್ತದೆ. ಇದನ್ನೆಲ್ಲ 
ಗಮನಿಸಿದರೆ ನಮ್ಮ ಪೂರ್ವಜರು ಅನಿವಾರ್ಯವಾದ ಕಾಮವನ್ನು ಹೀಗೆ ಸಾಂಕೇತಿವಾಗಿ 
ಹೇಳಿರಬಹುದು. 
ಅರಿಸ್ಟಾಟಲ್‌, ಸಾಕ್ರೆಟಿಸ್‌, ಬುದ್ಧ, ಬಸವ, ರಾಮಕೃಷ್ಣ ಪರಮಹಂಸ, ಎಮರ್ಸನ್‌ 
ಟಾಲ್‌ಸ್ಟಾಯ್‌, ಥೋರೋ, ಗಾಂಧೀಜಿ,"೧೨ ನೇ ಶತಮಾನದ ವೈಚಾರಿಕ ಕ್ರಾಂತಿಕಾರಿ 
ಶರಣರೆಲ್ಲರೂ ವಿವಾಹಿತರು. ಇದಕ್ಕೆ ಅಪವಾದವಾಗಿ ಅಲ್ಲಮಪ್ರಭು, ಅಕ್ಕಮಹಾದೇವಿ, 
ಸಿದ್ಧರಾಮರು ವಿವಾಹವಾಗಲಿಲ್ಲ. ಮೋಹನದಾಸ ಗಾಂಧೀಜಿ ತನ್ನ ತಂದೆ ಸಾಯುವ 
ಸಮಯದಲ್ಲಿ ಅಲ್ಲಿರದೆ ತನ್ನ ಹೆಂಡತಿಯನ್ನು ಕೂಡಿದ ಪಾಪಪ್ರಜ್ಞೆಗೆ ಒಳಗಾಗಿ, ಮುಂದೆ 
ಆಜನ್ಮ ಬ್ರಹ್ಮಚಾರಿಯಾದರು. ಗಾಂಧೀಜಿ ಪ್ರಬಲ ಕಾಮದ ತೀವ್ರತೆಗೆ ಮಣಿದು ಮತ್ತೆ 
ಪಶ್ಚಾತ್ತಾಪಪಟ್ಟರು. ತಮ್ಮ ಕೊನೆಗಾಲದಲ್ಲಿ ತಾವು ನಿಜವಾಗಿಯೂ ಬ್ರಹ್ಮಚಾರಿಯೇ...? 


೭೦ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಎಂದು ಪರೀಕ್ಷಿಸಲು ನಗ್ನ ಯುವತಿಯರೊಡನೆ ಮಲಗಲು ಯೋಜನೆ ಹಾಕಿಕೊಂಡು ಅದನ್ನು 
ಪ್ರಕಟಿಸಿದರು. ಇದನ್ನೆಲ್ಲಾ ತಿಳಿದ ನೆಹರೂ ಇದನ್ನು ವಿರೋಧಿಸಿ ನಿರ್ಬಂಧ ವಿಧಿಸಿದರು. 
ಪ್ರಸಿದ್ಧ ಚಿಂತಕ ಡಾ. ಶಿವರಾಮ ಕಾರಂತರು ಗಾಂಧೀಜಿಯವರನ್ನು ಬಾಲವಿಧವಾ ಸಮಸ್ಯೆಯ 
ಬಗ್ಗೆ ಪ್ರಶ್ನಿಸಿದಾಗ, “ಅವರು ಬ್ರಹ್ಮಚಾರಿಣಿಯರಾಗಿ ಸಮಾಜಸೇವೆ ಮಾಡಿಕೊಂಡಿರಲಿ” 
ಎಂದು ಉತ್ತರಿಸಿದರು. ಗಾಂಧೀಜಿಯ ಅನೇಕ ವಿಷಯಗಳನ್ನು ಒಪ್ಪಿ ತೀವ್ರ ಆಚರಣೆಗೆ 
ತಂದ ಕಾರಂತರು ಕಾಮದ ವಿಷಯದಲ್ಲಿ ಗಾಂಧೀಜಿಯ ನಿಲುವು ಅಮಾನವೀಯವಾದದ್ದು 
ಎಂದು ವಿಧವಾವಿವಾಹಕ್ಕೆ ಮುಂದಾದರು. ಕಾರಂತ, ಕುವೆಂಪು ಎಸ್‌. ಎಲ್‌. ಭೈರಪ್ಪ 
ಅನಂತಮೂರ್ತಿ, ಲಂಕೇಶ್‌, ತೇಜಸ್ವಿ ಮುಂತಾದ ಕನ್ನಡ ಲೇಖಕರು ಕಾಮದ ಅನಿವಾರ್ಯತೆ 
ಯನ್ನು ತಮ್ಮ ಕಾದಂಬರಿಗಳಲ್ಲಿ ಬಿಂಬಿಸಿದ್ದಾರೆ. 

ಹೀಗಿದ್ದಾಗಲೂ ಇತಿಹಾಸದ ಯಾವುದೋ ಹಂತದಲ್ಲಿ(ಇದನ್ನು ಸಂಶೋಧಕರು, ತಜ್ಞರು, 
ಇತಿಹಾಸಕಾರರು ತಿಳಿಸಬೇಕು) ಬಹುಶಃ ಬೌದ್ಧಮತ ಅವನತಿ ಹೊಂದಿ ಹಿಂದೂ ಮತ 
ಪುನರುಜ್ಜೀವನಗೊಳ್ಳುವಾಗ ಮಠಮಾನ್ಯಗಳು ಸೃಷ್ಟಿಯಾಗಿರಬೇಕು. ೧೨ ನೇ ಶತಮಾನದ 
ಬಸವಣ್ಣ ಇಬ್ಬರನ್ನು ವಿವಾಹವಾದ, ಆದರೆ ಮಠ ಕಟ್ಟಲಿಲ್ಲ. ಮಹಾಮನೆಯೇ, ಅನುಭವ 
ಮಂಟಪವೇ ಇವರ ಮಠ; ಕಾಯಕ ದಾಸೋಹ ಸರ್ವಸಮಾನತೆ ಅವರ ಮಂತ್ರ, ಪೂಜೆ. 
೨೦ ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ತ್ವಜ್ಞಾನಿ ಜೆ. ಕೃಷ್ಣಮೂರ್ತಿ ತಾವು ವಿವಾಹವಾಗ 
ದಿದ್ದರೂ, ಹಣ ಮತ್ತು ಲೈಂಗಿಕ ಆವಶ್ಯಕತೆ ಎಲ್ಲರಿಗೂ ಇದೆ, ಆದರೆ ಇವೆರಡನ್ನೂ ಅತೀ 
ಶ್ರರಸ್ಕರಿಸಬಾರದು ಹಾಗೂ ತಿರಸ್ಕರಿಸಲೂಬಾರದು, ಎಂದರು. ಇದು ಸತ್ಯ. ಯಾವ ಸ್ವಾಮಿಗಳು 
ಕಾಮವಿಲ್ಲದೆ ಹುಟ್ಟಲು ಸಾಧ್ಯ...? ಆದರೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ 
ಮೂಲಪುರುಷರಾದ ಶ್ರೀರೇಣುಕಾಚಾರ್ಯರು ಲಿಂಗೋದ್ಭವರು, ಅವರು ತಂದೆ-ತಾಯಿಗೆ 
ಜನಿಸಲಿಲ್ಲ ಎಂದು ಅವರ ಇತಿಹಾಸದ ಪುಸ್ತಕದಲ್ಲಿ ಹೇಳಿದೆ. ಈ ಮಾತೂ ಸತ್ಯ. ನಾವೆಲ್ಲರೂ 
ಲಿಂಗೋದ್ಭವರೇ. ಶಿಶ್ನ ಯೋನಿಗಳ ಸಮಾಗಮವಿಲ್ಲದೆ ಯಾರೂ ಜನಿಸಲು ಸಾಧ್ಯವಿಲ್ಲ. ಆ 
ಸಾಂಕೇತಿಕವಾಗಿ ನಮ್ಮ ಪೂರ್ವಜರು ಈಶ್ವರಲಿಂಗ ಶಿಶ್ನ ಮತ್ತು ಯೋನಿಗಳ ಸಮಾಗಮದ 
ಸಾಂಕೇತಿಕ ಚಿತ್ರವನ್ನೇ ಆಕೃತಿ ಮಾಡಿ ಸೃಷ್ಟಿಕ್ರಿಯೆಯನ್ನು ಪೂಜಿಸಿದ್ದಾರೆ. 

ಪ್ರಚಲಿತ ಮಾಧ್ಯಮಗಳವರು, ಸಿನಿಮಾ ಇಂಡಸ್ಟಿ, ಇಂಟರ್‌ನೆಟ್‌, ಮ್ಯಾಗರಿನ್‌ಗಳು, 
ಅಡ್ವರ್ಟೈಜ್‌ಮೆಂಟ್ಸ್‌, ಕಾಸ್ಮೆಟಿಕ್ಸ್‌ ಕಾರ್ಬಾನೆಗಳ ಕಡೆ ಒಮ್ಮೆ ಗಮನ ಹರಿಸಿದರೆ ನಮ್ಮೆಲ್ಲ 
ರಿಗೂ ಕಾಮದ ಬಗ್ಗೆ ಇರುವ ಕುತೂಹಲ, ಆಸೆ ಇರುವುದನ್ನು ವಿಜೃಂಭಿಸಿ ಹಲವು ನೂರು 
ಬಿಲಿಯನ್‌ ಇಂಡಸ್ಟಿಯಾಗಿ ಮಾರ್ಪಡಿಸಿ ಸೆಕ್ಸ್‌ನ್ನು ಸರಕಾಗಿಸಿ ಬಂಡವಾಳ ಮಾಡಿಕೊಂಡಿದ್ದಾರೆ. 
ಇವರ ಪ್ರಚೋದನೆಯಿಂದ ಪ್ರೇರಿತರಾಗಿ ಹಲವು ಸಂಗಾತಿಗಳ ಸಾಂಗತ್ಕದಿಂದ ಏಡ್ಸ್‌, ವಿವಾಹ 
ವಿಚ್ಛೇದನಗಳು, ವಿಕೃತಿಗಳು ಪ್ರಾರಂಭವಾದರೆ ಇನ್ನೊಂದೆಡೆ ಅತೀ ಆವಶ್ಶಕ ಕಾಮವನ್ನು 
ನಮ್ಮ ಸಮಾಜ, ಧರ್ಮಾಧಿಕಾರಿಗಳು, ಧರ್ಮಾಧಿಕಾರಿಗಳಾಗುವವರು ನಿರ್ಬಂಧ ಹೇರಿಕೊಂಡು 
ಇನ್ನೊಂದೆಡೆ ಅತೀ ಹಿಂಸೆ ಅನುಭವಿಸುತ್ತಾರೆ. ಯಾವುದೇ ವಸ್ತು ತನ್ನಲ್ಲಿಲ್ಲದಿದ್ದಾಗ ಅದನ್ನು 
ಹೊಂದುವ, ಅನುಭವಿಸದಿದ್ದಾಗ ಅನುಭವಿಸುವ ಆಸೆ ಎಲ್ಲರಿಗೂ ಸಹಜ. ಆದರೆ ಸಮಾಜದ 
ಕಟ್ಟುಪಾಡುಗಳಿಂದ ಈ ನೈಸರ್ಗಿಕ ಕಾಮವನ್ನು ಒಂದು ವರ್ಗ ಅನುಭವಿಸುವಂತಿಲ್ಲ. ಈ ದ್ವಂದ್ವ, 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೭೧ 


ತ9946 ನಸ ತಂಳಲಾಟ-ಚಟಿ್ಟಲ4ಹಶಸಂಸೈಜಿಸ್ಟರಾಗಬಹರಡಲ್ಲ ಚ ರಿಾಸರಷಾಹ 
ವಡಡಕಲಿದಿ ಸ ಈಜನ್ನ ನ ನಿಮಾರ ರಾಜಕ ಸಂಗಿ ಸುಡಾಕಾವರುನ ಸಿದ್ದ 
ಫಿನನದಿ ತನಕ ಜರ" ನಿಮಾಡಿಕ ತಳತಲಯುಸ್ಟೌನೆದ: ತಸಶುಜುರಗಳ್‌ 
ನಾಮಕ. ಯಸವ ಅರತಹರಸಯ್ಲಹಸ್ಪಸಲ್ಲಮೆಗಳಿ' ಎರಿದಡ್ದಾಜ (ಸಧಾ 
ಜರತ್ರಕುತಸಂಡಶೀನುನನರುದನಮಿರು:ಶ್ರೀಕಭಿದ್ರಚನ್ನಮವಸಸ್ಯಯೀಜ ಹೆಣು 
ತಗಿರತಲ್ಲನಮಾಗಸ್ನಮಂಯಾಗಿಲಿಬ್ರಹ್ಮಡಿಹೆನಹೆೊಂದೆತದ್ನ್‌ ಯಪಾಗಿಪುಡಾದರೆ 
ಶೆಕೆ ೯೫ನ್ನು ಕೂದಹಾಯೆಕೆಗಹುಂಕ್ರಪ್ತಂಸನ್ನಶತ್ಠಾಭೊಲಗಿನಡರ್ಟಸುಪಾದ್ರಸನಿ 
ಫ್ರಹಂಷಾರುಡೆಪೆಕ್‌ನಳೆಂಥೇ ರಧಷರ್ಯಧಿಹರಿಗಳಾ ತಮ್ಮಾ ನಸೆಗಳೆಸ್ಬುಕಿತ್ಕಜಿಸಚೇಹಗುತ್ತುಡೆ”' 
ಇದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಸಿದ್ಧ | ಗಥಿದ್ದಮರೆಜೆ ಗ ಶಿ ಅರಕೆರಿ ಕಪ್ರತೆರಟು, 
ಕಿರಿದದ ಪ್ರಕರಣ; ಬತಚ2ರೇ%ಗಂಡಕಾಕತಾತ್ರಶಂಪ ತಾಂತಾನಿಂದು'ಸ್ವಾಮೀಜಿ 
ಪ್ರಕಾಣ-ಕಾಗೊಡಿಪ್ರಸಾ6ಗಳುಬುಂದೆ ದಾವಿನನರ:ಹಡ್ದುಂಯಲ್ಲಿಯಳ್ಲಿನೊರಶಾಗಿನಸ್ನಾನಡ್ತು 
ಪರಸಶಾದಡಡತ್ರಿಕೆರಸಗಿಂಇತಪ್ತಾಸಾಸಕರಪೂಲ್ಯರಿರ್ಗಕ್‌ಪಷಚದಾಜ್ರಹವನ್ನು 
ಏಂಡಾವಶು ಅವಭುದಲುಸಿನಾಥಶಿಸಹೋ ಸ್ಟಾ ಥರುತಾರಾಜಲೆರರ್ಥ ಹೆಚ್ಚಸಸಆಸಿ, 
ಸಾರಕ ತದಲಿಸರಿನಗ ಹೊಲದ ಬಾತಘರ್ರಪಬ ಸಮಾಜಿಕ ಒಡ್ರ ತಗೇದು ಕ ನಿತ 
ಜಿಯ ಸಿರಾ ಮಾಳ ತಪೋಸಿಂಘಿಕ್ರವಾಗ ಕುತ ್ರರುಔಪರೂತಂಶ್ಹಾರೆನ ಇಂತೆಹೆಜೆರ 
ಕತ 7-5ಹಂಜ ಪವಿಲಯಿಂಹಿಪೆಪುಸಲ್ಲವು ನರಸಸುಡಿಗೆಂ ಸಮಾಹಗತಿತರಿನ್ನು 
ಪಶು ಫಹರಿ ಎಸಭೀಘಾ ಪಕಿತಖವಶಾಸುಲನಲ್ಲಿಡಸಡುಪೂಿಬಫಲಿಮಿಹರುಮತದ 
ಇ8ಗಹೌತಬ್ಬ ೫ ಎ8 ಟ್ರತರ ರಾಜೆನೊನಿಸಲ್ಲಾಡ ಮಾತರಿರಾಗಿಡುತ್ಕಸತ್ರವರ್ಗಿಮರದ 
ಅ್ರೂಖಯಿಧಪಪಅಣೂರ್ಥಮಾಸುಂಗೆಕಂಡಿರಪಗಪ್ರನಡರಬ್ರಕೀಖಯಲ ಸ್ವಾಮೀಣಾಕ್ರೀಮಯಿ 
ಹಗರಣದ ಬಲ್ತ ರಲಿವೆರಲಯ,ತದರಿನಕಡದನ್ವಭಸಾಯೇತಕ ಜಹಿರತು 
ಅಳಿಯಲಿಲ್ಲ. ಆದಶ್ವಜಕ ವಹನ ಯಹಜಹ ಕಲನ ಹೌದ್ಯಧಿಪ್ಯಶಿಟ್ಮಳಿನದಿವರು 
ಎರಹೆಳಆರಿಡಿಹತ್ತಾರೆಡರನುಡುಣನ್ನೂಕದೆಜೆ ಹಕಹ್ಟು. ಟನ ಬದ್ದಹೆಸಹೂನಿತ್ಟಿಪಗಳಂತೆ 
5: ಗಳನ ಬಹಿಕಿದವಡಿವ್ಹಾಹ ಗರಯ 3ಕಟ್ಮತಿಷ *ಜಂಯಾಜಾಜ್ಮಣಲ 
ಯಯಬ್ಧಡಟ್ರಚಂಹಭಿಷ್ಯನಸ್ಟನುದಂಥನಡೆಕ್ಲಿರುವವಿರ5ಅವೆಸುುಅಂಘಿರರಿಗೆಬನ್ನೆಪ ಸೋಡಿ 
ತಿಮಿರ ನರನೆಪಂದನೆಣರಿದಿಧಿಹಾಮರಎಂದಿಡಡೆಪನಡುವಣ್ಣಮೌಜಿಂನೆಳಿಗೆ 
ಹ್ರಹಾಚನಿಹ್‌ದಂಂಖ್ಪಕನಿರ ಹತ್ತಲಾಂಜೆ ಅಲಸಿಸ್ಗಬಾದು5 ಅ ಡ್ಞಾಯಿದೀರೆದಿತ ಕ್ರಮ 
ಹದೌಪಂದನ ಘಖಕಹಡುವುದುಯಾಿತು ಅಪುಭುಂನಿಮ್ಮ ಜಮ್ಟೇಮನಗಳಸುದುಕ್ರೆಸಾ6 
ಸಗರ ಹಗೆ ಧಮಾದಿಕರಕತನಜನಾಡಕೆಗನಿಡೂರಿಸಪರಸ್ನಮಸನನ್ನೂ ತನಾ 
ಸರನಸಂಕನಾಡಿ ನನ್ನಿಡಾವುಹಾಚಕೂಸಅಗತಿ ್‌ಮೈಭಿಡರಬುಯೊಬ್ಬಳನ್ನು ಜನರತಿಲ್ಲು 


ಕೆಭವುಮುಠಗಳಲ್ಲಿ ರುಮಬಾಲಾಸಂನ್ಮಾಹವರಿತೂಲಖಂಡೆತಾ. ಖಿಂಡಶೀಯಗಏಿಮೂತಿಳಿಯವದ 
ಹಸುಸ್ಟಣಗೆ ಅಜೀಮಶಿಕೆಂ ೧ಇತೆಪ ಹಲವು-ಪರಿಸ್ಥಿತಿಗಳಲ್ಲಿಯೂರಸಂನ್ಯಾಪದೆ: ಅರ್ಥದಂತೆ, 
ಇಡಡೋಯಹಾಂಶಂಟಿದಂತೆಂಬಾಳುವವರಿಲ್ದುಂಡುಹಸಮಾತಿಲ್ಲುುದಕ್ಕೆ ಅಪರೂಪದ 
ಕ್ರೌಳದಾಹಕಣೆವಿರಾನಾದಿ-ನಿರಂಜನು ಸರ್ಷಸಂಗ) ಪರಿಕ್ಠಾಗಿಪರಮಪುಜ್ಯುಂಬಿಜಾಪುಡದ 
ಡಿದ್ಜೆಳತ್ಸರದ್ಸಾ ಮಿಗಳು.:ಣರೆಥವಮ್ಮುಣತ್ತನದೂ ಇಇದಬಹುದು.ದಂ0 ಗ೧೪ಗದ್ಯಿರ್ಣ ೧56 
ಇಿರರಿನಮುಸನಾಬಿಬಸಾದ್ದಸ್ರ ಹ್ರಶ್ಷುಯನ್ನ ಈ ಕ್ಯಾಥೋಲಿಕ್‌ ಪಂಥ್ರ:ಕಡ್ಡಾ ಯೆಡ್ರಪ್ಟಣರ್ಯಿ; i 
ಯಖ್ರತೆರಹಟ್ಟಲೆಗಳೂಭಂಡದಾಯದ ಧಣಮಾಗಿಂದಾಣಸೆಲ ಶತಮ್ಲಾನದಲ್ಲಿಬ 'ಮಾರ್ಟಿಸ್‌ುಉಾಥರ್‌ 
Atco ಧಮನ 600ರ ಹಂಬುರುಗಳದ್ದಾರಡಾಯಿತುುಎ ಇಲ್ಲಿನ 
ಫಾದರ್‌ಗಳು ವಿವಾಹವಾಗಬೇಕು ಪನುಪುಡುಂತಫರ ಸಂರಸಡ್ಡುಗ್‌ ಾಯಜುಂಯಡೇ' 
6ಪರದಿಯ ಪ್ರಕಾರಂಶಾಣ ನೇದ ಡ್ಯಾಥೊಪಿಕ್ಕೊಪುಥದು:ಚಚುನಗಳಿಗೆ:ಪಾದ್ರಿಗನಾಗಲು 
ಯಿಪಕರುಿಗುತ್ತು?ತಂತರಜೇಹಿಥಯ್ತಿರುವಸಾದ್ರಿನಲಛ ಇದನ್ನು ಜಿಟ್ಟಾಹಂಸಾರಸ್ವರಾಗು 
ಮಯಮತ ಮಾಡ್ಯಿಕುಳಳ್ಳುಖಹುದುಬಜಾಡೂಗಳುಲ್ಲಿಯ್ವಾ ಹ ಬಿಕ್ಕಟ್ಟುಂಜೇಡ. 
.ಥರ್ಮೆಷ್ಟಜಿದ ಹರ ಆಪದ್ರಂಹೆಗ್ಗಡಸರುಲ್ಬುಗಹದ:ಶಢಣಯುಸಪ್ಪನಅಪ್ಪು ವಾಸಾ ಎಸ್‌ ಜೈನ 
ಎದಿನಿದಪೂತುಕರೌ, ತಲ್ಪಿಂಢಗಮನ್‌, ಇಐಷಪುಪಟ್ಟಣದಂ ಸ್ಲಾಖಿಸಿಗಳು, ಹುಂಜಹೂರಿನ 
ಹನಯಲಾಶ್ರಮೆಡಗಪ್ದಾಮಿಕನಿ ಹಾಗೂ ಇನ್ನಿತ್ರರರುಗ್ವಹಸ್ಯರಾಗಿದ್ದುಕೊರಿಡು: ತಮ್ರಾಮದ 
ಪ್ಕೆಸಸನ್ನು. ಚೆನ್ನಾಗಿ ನಡೆಸಿಕ್ಷೆಲಡುಹೋಗುಪ್ರದ್ದಾಮೆಲಂದ್ರಪ್ರಪೇಶದಲ್ಲೀಮೂದುಜಿಲ್ಲಿಗ 
ಡಿದಿಯಯಾಬೀದರ ಹರಿಸು ಪರಡು ಬೃಹತ್‌ಂಉಚಿತಿ ಪಸೂಪದೌ?ಸ್ಸೆಪಾಲಿಟಿ ಆಸ್ಪತ್ರಕಹಾಗೂ 
“ಡಡ್ತಿಪರುಸತ್ಕಾರ್ಯಗಳುಂದ ಓಜಕಣಂಷವಾಡ-ಮಾಡಿದ ಪುಟ್ಟಪತಿಕಯಾನಾಯ ನಾಡವರ 
೨ಡ್ಞಾಲಕರೆ.ಸಡದಿಗೆಪಿತ್ಯತೇಲೈಂಗಿಕತೆಯಲಖ್ಲಿ(0ಗ।ಜತೇ!8)-ಸಿಪತೆದ್ದಾಗಿದ್ದುದು: ಓಇಡಿಯಿಟುಡೇ' 
ಡಾಸದಧ್ರಿಮಹಪೊೋಶೆರುನವ್‌ಗಿವು ಪ್ರಕಟಗೊಂಡತ್ತಾಂಚಲ್ಲಿ ಕಲವುವೆರಾಗಳಸೆಖದೆಸೊಲೆಗಳೂ 
ಹಗಿಕ್ಷಪ್ರದಣಂರುಹೂಂರ್‌ವಕ್ಕತು 'ಹಿಗಿಕತೆಸಬನಿಪಶುಹಾದುದೆ!ಬು ಸಾಗದ್ದಕೆರೆಗಣಂಟದ್‌ 
'ನೆಜ್‌ನಿ ಪೆಜ್ಜ್‌ಸ್ಕೆಹ್‌ ನಲಗ: ಪಯಾಸುರ ಪ್ರಚುರ ಮ್ಹಾಡಿ ಮುಗ ಹಪರೆಮ್ದ ಎಚ್ಚದಿಸುತ್ತದ್ದಾರೆ. 
5ರಿಪಾಢಮಾನಥಾರಿಗೆಳೇಕೆಂನಮಹೆವಾಗಜಾರೆಡು ಗ ವಿಂದುದರಂಲೇಶಕ ಜನಾಭಿಪ್ರಾಯ 
"ಸಂಗ್ರೆಜಸಯಡಉುಯೆತೆತ ಎಲ್ಲರೂ ರಅಪರುಉಂಡಿತ'ವಮಾಹವಾಗಬೇಮಿ; -ಕಾಮನಗ್ರಹ 
ನಿಜಕ್ಕೂ ಕಷ್ಟದ ವಿಷಯುಚದರೆ ಹವರುಂವಿಪಾಹವಾದರೆ- ಅವರಿಗೆಂಹೆಂಡತಿ,; ಮಕ್ಕಳು 
ಎಂದು ವ್ಯಾಮೋಹ ಬರುತ[ಡೆಗಂಸ,ಲಿಂಷೆರುಣ ಸಮಾಜದ ಅಭಿವೃದ್ಧಿಗೆಂಗಗಮನ 
ಕೊಡಲಾಗುವುದಿಲ್ಲ. ಅಲ್ಲ ಣ;ಷಮಹುದ  ಅಸ್ತಿಯಾದ: ಮತ್ತಕ್ಕೆನರಿತಠ-ಸ ಸ್ವಾವಿಗಳು ಮಕ್ಕ ಛೇ 
ಉತ್ತರಾಧಿಔೊದಿಳಾಗುಮ ಹ೦ಿಪಾಕ್ತಿ: ಬೆಳೆಯುತ್ತದೆ ''ಇಎಂಹುಹೇಳಿಹ್ದಾರೆಐ ಅಡರೆ ನಾವು 
ಮಠಗಳತ್ತ ಸ್ವಲ್ಪ ಗಮನ ಹರಿಸಿದರೆಹೆಐಪು ಮಠಗಳಲ್ಲಿ ಸ್ವಾಮಿಂಜಿಗಳ ಹತ್ತಿರದ ಸ್ವಯುಿಧಿಕರೇ 
ಮಠದ ವ್ಯವಹಾರ ವಹಿವಾಟು ನವಾಜಸುತ್ತಿರುವುಯಾ ಶಂಡುಬರುತ್ತೈದೆ2`ಲಲ್ಪದೆಅನೇಕ 
ಸದ್ರು ಜಳ 'ಸಂಗಪುವಾಡ ಹೀಡಸಂಸ್ಕಾಸಿ ಸುಷೇಕಾಸಂಢರಂತಹವತ್ತುಖಂತಹ ಪೃಕ್ತಿತ್ವದ 
ಹಾತೃಸ್ವರೂಪದ ಹೆಣ್ಣನ್ನು ವಿವಾಹವಾಗಿದ್ದ ರೆ ಈ ಪ್ರಪಂಚಕ್ಕೆ ಉತ್ಪಷ್ಟ:ಜೀನ್‌ನ-ತ್ತಮ 


ಆಜಿ 
ಹೊಕೆಬಣ್ಣಶಿ೫ ಜನೆವರಿ ಫೆಚ್ರಿವರಿ೦ಚಿದಿವಿ೬ ?ಿ 


ಸಂತತಿ ಲಭ್ಯವಾಗುತ್ತಿರಲಿಲ್ಲ ವೇ...? ಇಂತಹ ಸಂತತಿ ಮುಂದುವರಿದು ಆ ಮಕ್ಕಳೂ ಉತ್ತಮ 
ಸಮಾಜದ ಸೇವಕರಾದರೆ ಏನು ತಪ್ಪು? ಅಲ್ಲದೆ ಈ ವೈಜ್ಞಾನಿಕ ಯುಗದಲ್ಲಿ ಸ್ವಾಮೀಜಿ 
ಹಾಗೂ ಸ್ವಾಮಿನಿ ಮಕ್ಕಳಾಗದಂತೆ ಅನೇಕ ವಿಧಾನಗಳನ್ನು ಅನುಸರಿಸಬಹುದು. ಅಥವಾ 
ಅವರ ಧರ್ಮಪತ್ನಿ ಹಾಗೂ ಮಕ್ಕಳ (ಈಗಂತೂ ಒಂದು ಅಥವಾ ಎರಡು) ಆರೋಗ್ಯ, 
ಶಿಕ್ಷಣ ಇತ್ಯಾದಿಗಳಿಗೆ ಮಠದ ಮುಖಂಡರು ಸೂಕ್ತ ವ್ಯವಸ್ಥೆ ಕಲ್ಪಿಸಬಹುದು. ಅವರ ಮಕ್ಕಳು 
ಪೀಠಕ್ಕೆ ಯೋಗ್ಯರಾದರೆ, ಮತ್ತು ಆ ವಯಸ್ಕರು ಇಷ್ಟಪಟ್ಟರೆ, ಸಮಾಜದ ಮುಖಂಡರಿಗೂ 
ಆತ ಸರಿಯೆನಿಸಿದರೆ ಅವರನ್ನು ಉತ್ತರಾಧಿಕಾರಿ ಮಾಡಬಹುದು ಅಥವಾ ಅಯೋಗ್ಯರಾದರೆ 
ಸಮಾಜದಿಂದ ಮುಕ್ತವಾಗಿ ಬೇರೆಯವರನ್ನು ಆರಿಸಬಹುದು. ಇವೆರಡೂ ಅಧಿಕಾರಗಳನ್ನು 
ಆಯಾಯ ಮಠದ ಭಕ್ತಮಂಡಳಿ ನಿರ್ಧರಿಸಬಹುದು. 

ಇಂತಹ ಮೂಲಭೂತ ಸಮಸ್ಯೆಯನ್ನು ಸಮಾಜದ ಗಣ್ಯರು, ಚಿಂತಕರು, ಸ್ವಾಮೀಜಿಗಳು 
ಮುಕ್ತವಾಗಿ ಚರ್ಚಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು. ನಾವೆಲ್ಲರೂ ಸಾಧಿಸಲಾಗದ 
ಬ್ರಹ್ಮಚರ್ಯೆಯನ್ನು ಧರ್ಮಾಧಿಕಾರಿಗಳಿಗೆ ಕಡ್ಡಾಯಗೊಳಿಸಿ ಅದೇ ಅವರ ಅರ್ಹತೆಯಾಗುವ 
ಬದಲು, ಇವ ನಮ್ಮವ, ಎಂದು ಸರ್ವಜೀವಿಗಳ ಹಿತಕ್ಕಾಗಿ ಅಹರ್ನಿಶಿ ದುಡಿಯುವ 
ಮನೋಭಾವ, ಪ್ರಾಮಾಣಿಕ ಬದುಕು, ಅಂತರಂಗ-ಬಹಿರಂಗ ಶುದ್ಧಿ ಮಾತ್ರ ಕಡ್ಡಾಯವಾಗಬೇಕು. 

ಈ ಎಲ್ಲ ಹಿನ್ನೆಲೆಯಿಂದ ೨೫೦೦ ವರ್ಷ ಇತಿಹಾಸವಿರುವ ಕಂಚಿಶ್ರೀ ಪ್ರಕರಣ 
ಪರಾಮರ್ಶಿಸಿದರೆ ಅವರೂ ಗೃಹಸ್ಥರಾಗಿದ್ದರೆ... ಈ ಎಲ್ಲ ತೊಂದರೆಗಳಿಗೆ, ಅಪಮಾನಕ್ಕೆ, 
ಶಂಕರರಾಮನ್‌ ಕೊಲೆಗೆ ಅಧಿಕಾರ ದುರುಪಯೋಗಕ್ಕೆ ಆಸ್ಪದವಾಗುತ್ತಿರಲಿಲ್ಲವೇನೋ... ಅನಿಸುತ್ತದೆ. 

ಈ ವಿಚಾರವನ್ನು ಸಮಾಜದ ಹಿತಚಿಂತಕರು, ಮುಖಂಡರು, ಧರ್ಮಾಧಿಕಾರಿಗಳು 
ಯಾವುದೇ ಪೂರ್ವಾಗ್ರಹಗಳಿಲ್ಲದ ಮುಕ್ತ ಮನಸ್ಸಿನಿಂದ, ತಪ್ಪು ಸರಿಗಳ ನಿರ್ಧಾರ ಬಿಟ್ಟು, 
ಹೀಗೆಯೇ ಇರಬೇಕು ಎನ್ನುವ ಕಲ್ಪನೆ ಬಿಟ್ಟು ಬ್ರಹ್ಮಚರ್ಯ ಅನಿವಾರ್ಯವೇ ಅಲ್ಲವೇ 
ಎನ್ನುವುದನ್ನು ಸತ್ಕಾಂಶಗಳ ಮೂಲಕ ಪರಾಮರ್ಶಿಸಬೇಕು. ಇದಕ್ಕೆ ಪೂರಕವಾದ, ವಿರೋಧವಾದ 
ವಿಚಾರಗಳನ್ನು ಯಾರಿಗೂ ವೈಯಕ್ತಿಕವಾಗಿ ನೋವಾಗದ ಹಾಗೆ ಇಡೀ ಸಮಾಜದ ಹಿತದೃಷ್ಟಿ 
ಯಿಂದ ಬರೆದು ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ನೆರವಾಗಲು ತಮ್ಮೆಲ್ಲರಲ್ಲಿ ನನ್ನ 
ನಮ್ರ ಮನವಿ. ಈಗಲೂ ನಮ್ಮೆಲ್ಲರಿಗೂ ದಾರಿದೀಪವಾಗಿರುವ ದಾರ್ಶನಿಕ, ಸಮಾಜ ಸುಧಾರಕ 
ಬಸವಣ್ಣ ಇಂದ್ರಿಯನಿಗ್ರಹದ ಬಗ್ಗೆ ಹೇಳಿರುವ ವಚನ ಉದ್ಧರಿಸಿ ಈ ಲೇಖನ ಮುಗಿಸುತ್ತೇನೆ : 

ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವುವು ದೋಷಂಗಳು; 

ಮುಂದೆ ಬಂದು ಕಾಡುವುವು-ಪಂಚೇಂದ್ರಿಯಂಗಳು! 

ಸತಿಪತಿ ರತಿಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು? 

ಸತಿಪತಿರತಿಭೋಗೋಪಭೋಗ ವಿಳಾಸವ ಬಿಟ್ಟನೇ ಸಿಂಧುಬಲ್ಲಾಳನು? 

ನಿಮ್ಮ ಮುಟ್ಟಿ ಪರಧನ-ಪರಸತಿಯರಿಗೆಳೆಸಿದೆಡೆ 

ನಿಮ್ಮ ಚರಣಕ್ಕೆ ದೂರ, ಕೂಡಲಸಂಗಮದೇವಾ! 
W ಬಿ. ಸಿ. ಬಸವಲಿಂಗಪ್ಪ, ೫ ೨೮೯೪, ೪ನೇ ಕ್ರಾಸ್‌, ೫ ನೇ ಮೇನ್‌, ಎಂ.ಸಿ.ಸಿ. “ಬಿ' ಬ್ಲಾಕ್‌ 

ದಾವಣಗೆರೆ - ೫೭೭ ೦೦೪ ಕ್ಷ 


೭೪ ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


೧. ಉಪವಾಸ ಪ್ರಹಸನ: ಉಮಾ ಹೆಗಡೆ ಚವತ್ತಿ 
ಪುಸ್ತಕ ಹೊಂಬಾಳೆ, ಕೆಳದಿ, ಸಾಗರ-೫೭೭ ೪೦೧, ಪ್ರ.ಮು. ೨೦೦೩, ಪು. ೪೪, ರೂ. ೨೦/- 


ಮಕ್ಕಳ ಬಗೆಗೆ, ಅವರ ಶಿಕ್ಷಣದ ಬಗೆಗೆ, ಮಕ್ಕಳ ನಾಟಕಗಳ ಬಗೆಗೆ ಪ್ರಾಮಾಣಿಕವಾಗಿ, 
ಗಂಭೀರವಾಗಿ ವಿಚಾರ ಮಾಡುವ ಉಮಾ ಹೆಗಡೆಯವರು ತಲುಪಿದ ನಿರ್ಣಯಾತ್ಮಕ ಹೇಳಿಕೆ ಇದು: 
“ಮಗು ಎಲ್ಲವನ್ನೂ ಮರೆತು ಪರೀಕ್ಷೆಯ ಜೈಲಿಗೆ ಸಿದ್ಧವಾಗುವ ಈ ಕ್ಷಣಗಳಲ್ಲಿ ನಾಟಕ ಯಾರಿಗೆ 
ಬೇಕು?” ಆದರೂ ಈ ಪ್ರಹಸನ ಬರೆದಿದ್ದಾರೆ, ಮಕ್ಕಳು ಆಡಲೆಂದು. ಮಕ್ಕಳು ಸಂತೋಷಪಡುವ 
ಸಂಭ್ರಮಿಸುವ ಕೆಲವೊಂದು ಅಂಶಗಳನ್ನೊಳಗೊಂಡಿದ್ದರೂ, ಈ ನಾಟಕ ಮಕ್ಕಳ ನಾಟಕ ಆಗಲಾರದು. 
ರಾಜಕೀಯ, ಸಾಮಾಜಿಕ ವಿಡಂಬನೆ ಖಾರವಾಗಿ, ಅಸಹಾಯಕ ವಿಷಾದವಾಗಿ ಮೂಡಿಬರುವ ನಾಟಕ 
ಪ್ರಬುದ್ಧ, ಪ್ರಜ್ಞಾವಂತರ ಮೇಲೆ ಖಚಿತವಾಗಿಯೂ ಪರಿಣಾಮ ಬೀರುತ್ತದೆ. ಮಕ್ಕಳು ಆಡಬಹುದಾದ 
ನಾಟಕವಾದರೂ, ಇದನ್ನು ಮಕ್ಕಳ ನಾಟಕ ಎನ್ನಲಾಗದು. 
- ಪ್ರೊ. ದುಷ್ಯಂತ ನಾಡಗೌಡ, “ವೆಂಕಟಾದ್ರಿ', ೫ ೧೨೪, ೨ನೇ ಮೇನ್‌, ಗಾಂಧೀನಗರ, ಧಾರವಾಡ-೪ 


೨. ಕರ್ನಾಟಕ ಎಕೇಕರಣ ಮತ್ತು ಮಹಿಳೆ: ಡಾ. ರತ್ನಶೀಲಾ ಶಿವಲಿಂಗಪ್ಪ ಗುರಡ್ಡಿ 

ಅಲ್ಲಮಪ್ರಭು ಜನಕಲ್ಮಾಣ ಸಂಸ್ಥೆ, ಸಿದ್ಧಸಂಸ್ಥಾನಮಠ, ಚಿಂಚಣಿ, ಪ್ರ.ಮು. ೨೦೦೪, ಪು. ೧೨೦, ರೂ. ೪೦/- 

ರಂ. ರಾ. ದಿವಾಕರ, ಮಹಾದೇವ ಬಣಕಾರ, ಕೋ. ಚೆನ್ನಬಸಪ್ಪ, ಸೂರ್ಯನಾಥ ಕಾಮತ ಮುಂತಾದ 
ಲೇಖಕರು ಕರ್ನಾಟಕ ಏಕೀಕರಣದಲ್ಲಿ ಭಾಗಿಯಾದವರನ್ನು ಮತ್ತು ಅದಕ್ಕಾಗಿ ಹೋರಾಡುತ್ತಿರುವವರನ್ನು 
ಹತ್ತಿರದಿಂದ ಬಲ್ಲವರು. ಹಾಗೆಯೇ ಏಕೀಕರಣದ ಬಗ್ಗೆ ಬರೆದವರೂ ಹೌದು. ಇವರೆಲ್ಲರ ಬರೆಹದಲ್ಲಿ 
ಮಹಿಳೆಯರ ಸ್ಥಾನವೇನು? ಎಂಬುದರ ಸಮಗ್ರ ವಿವರಗಳಿರಲಿಲ್ಲ. ಕ್ರಮೇಣ ಕತ್ತಲಿನತ್ತ ತೆವಳುತ್ತಿರುವ 
ಇಂಥ ಚರಿತ್ರಾರ್ಹ ವಿವರಗಳ ಮೇಲೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕಳಕಳಿಯ ಪ್ರಯತ್ನದ 
ಫಲವಾಗಿ ಡಾ. ರತ್ನಶೀಲಾ ಗುರಡ್ಡಿಯವರ ಈ ಕೃತಿ ಮೂಡಿಬಂದಿದೆ. 

ಹೆಪ್ಪುಗಟ್ಟಿದ ಅಧಿಕಾರದ ಹಿಂಬಡದ ಉಕ್ಕಿನ ಮೊಳೆಗಳ ತುಳಿತಕ್ಕೆ ಸಿಕ್ಕು ನಲುಗಿದ ಅಸಂಖ್ಯ 
ಅಮಾಯಕರ ನೋವು ನಿಟ್ಟುಸಿರುಗಳನ್ನು, ದರ್ಪ ದೌರ್ಜನ್ಯದ ವಿರುದ್ಧ ಸಿಡಿದೆದ್ದು, ಸಂಘರ್ಷ ಶಕ್ತಿಗಳು 
ಹರಿಸಿದ ನೆತ್ತರ ಹೊಳೆಗಳನ್ನು, ತ್ಯಾಗ ಬಲಿದಾನಗಳನ್ನು ಯಾವದೇ ವೈಭವೀಕರಣವಿಲ್ಲದೆ ಪ್ರತಿಪಾದಿಸಲು 
ಇಲ್ಲಿ ಯತ್ನಿಸಲಾಗಿದೆ. ಭಾಷೆಯಾಧಾರಿತ ಪ್ರಾಂತರಚನೆಯ ಚಾಲನೆ, ಏಕೀಕರಣ ಮತ್ತು ಮಹಿಳೆ, 
ಲೇಖಕಿಯರು ಮತ್ತು ಏಕೀಕರಣ ಸಾಹಿತ್ಯ; ಆಯೋಗಗಳು ಮತ್ತು ಮಹಿಳೆ, ಮಹಾಜನ ಆಯೋಗ 
ವಿಳಂಬನೀತಿ, ಹೆಸರಾಯಿತು ಕರ್ನಾಟಕ, ಹೋರಾಡಿದ ಚೇತನಗಳು ಎಂದು ಏಳು ಆಯಾಮಗಳಲ್ಲಿ 
ಅನೇಕ ವಿವರಗಳು ಈ ಪುಸ್ತಕದ ಶ್ರೀಮಂತಿಕೆಯನ್ನು ಹೆಚ್ಚಿಸಿವೆ. 

ಮಾನವಕುಲದ ಶ್ರೇಷ್ಠ ಗುರಿಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನು ಮೆರೆದ ಮತ್ತು 
ಕರ್ನಾಟಕ ಏಕೀಕರಣಕ್ಕಾಗಿ ತಮ್ಮ ಜೀವಮಾನವನ್ನು ತ್ಕಾಗ ಮಾಡಿದ ಬೆರಳೆಣಿಕೆಯ ಮಹಿಳಾ 
ಚೇತನಗಳಾದ ಸೊಲ್ಲಾಪುರದ ಜಯದೇವಿತಾಯಿ ಲಿಗಾಡೆ, ಬಳ್ಳಾರಿಯ ಅಲ್ಲಂ ಸುಮಂಗಳಾ, ಮಂದಾಕಿನಿ 
ಪಟ್ಟಣ, ಚಿಕ್ಕೋಡಿಯ ಚಂಪಾತಾಯಿ, ಧಾರವಾಡದ ಶಾಂತಾದೇವಿ ಮಾಳವಾಡ, ಸರಸ್ವತಿದೇವಿ ಗೌಡರ; 
ಹುಬ್ಬಳ್ಳಿಯ ವಿಮಲಾಬಾಯಿ ಕುಂದಾಪುರ ಮುಂತಾದ ಅನೇಕರು ನಡೆಸಿದ ಹೋರಾಟದ ಸಂಕ್ಸಿಪ್ತ 
ವಿವರಗಳು ಇಲ್ಲಿವೆ. ರಾಷ್ಟ್ರಾಭಿಮಾನ, ನಾಡಾಭಿಮಾನ, ಭಾಷಾಭಿಮಾನ ಮೂಡಿಸುವ ಕೃತಿ ಇದು. 

ರಾ. ಪು ಆಯೋಗ, ಮಹಾಜನ ಆಯೋಗ, ಧರ್‌ ಆಯೋಗ, ತ್ರಿಮೂರ್ತಿ ಸಮಿತಿ, ಕೇಳಕರ್‌ 
ಆಯೋಗ, ಮಿಶ್ರಾಆಯೋಗ ಮುಂತಾದವುಗಳ ಹೇಳಿಕೆಗಳು ಭಾಷೆ, ಶಬ್ದಗಳ ವ್ಯತ್ಯಾಸ ಏನೇ 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೭೫ 


ಛಂ AR OX em 
ನಾ ಸ 
ಕಾಳಜಿ ಹಾಗೂ ಹೊಣೆಗಾರಿಕೆ ಈಗ್ಗೆ ಸತ್ಯಶೆ ಶೂಲ ಸನ್ನ ಪ್ಯಾರ ಸ ಇತಿಹಾಸ 


ನಾಡಿ ಅಸಫ್‌ ಷನ 


೯ 5೬ ಕ ಆಯೋಂದಿ ದಹೀ 0೨8 (ಡಯಜಗಜ ಇಯಂ ಡಡ ಈ ಗಿಡ ಕೇರಾನ್‌ 


"ದೇ ೪೪9೫ ಕ ಕಂಇ 


ಗನೀಭೆಳೆಗಾನಿ | ಲ್ರೆ.ಯ ಸಾಹಿತ್ಯ ಪರ್ಶನ ಹಿತಂ. ಡಾ.ಹಿ. ಜಿಃಕೊಪಣ್ಣವರುೂ 27: 
ಇಂ ಅಲುಮಪ್ಪಳು ಜನಕಜ್ತಾಣ ಸಂಸ್ಥೆ, ಫಿದ್ರಸಂಸ್ಕಾನಮತಂಚ ಯಕ ಪ್ರಮಾಂತಂಕಾ ಪು. 89) ರಡ: ಸ 
೮7೦೦೫ ಶೃತಿಯಾಸಂಘಾದಕರೇಂಹೇಳುಮತೆ ಬೆಳಗಾವ ಜಿಲ್ಲೆಯೇಸಾಹಿತ್ಯವವ್ನ ಸಮೀತ್ಸಿಷಯಡ, 
ತಜಿಯಾಂರಹಗಾರರ ಪ್ರಾಮಾಣಿಕ: ಷಡಿಶ್ರಮವನ್ನು , ಅವರಣಬರೆಪದ"ಮೂನೆಯಿಂದಹರಿದುಃಬಂದ 
ತಿಗಳ); ಅವಲ್ಲೋಕನವನ್ರುಂಪುತ್ತುಜಿಲ್ಲೆ6ರು ಹತ್ರೂಂತಾಲ್ಲೂ ಗಳ ಅಂಡುಗಳ 
ಸ್ಥೂಲವಾಗಿ ಪರಿಚಯಿಸುವ ಮಹತ್ವದ ಶ್ರಪಖನನ್ನುೌಲ್ಲಿ; ಹಾಜಬಥುದಾಗ್ದಿದೆರ್ದೆ: .2ದಷಾಟ 
ಅಜಿಲ ಯಾಪುಭೇತಾಲ್ಲೂಳಿನ೫ನ ಯಾವುದೇ /ಬರೆಪಗಾಡನ-ಓಟ್ಟಾಪಹೌಲ್ಯಾತ್ರಾರ್‌ ಎನೇಚನ 
ಇಲ್ಲಿ ಇಲ್ಲದಿರಬಹುದು. ಆದರೆ, ವಿಮರ್ಶಾತ್ಮ ನ ದೃಷ್ಟಿ ಯಿಂದ ಅಷ್ಟೊ ದು ಮಹತ್ವ ದ್ವಲ್ಲದಿದ್ದರೂ, 
ಬರೆಹಸೆರರಮುತ್ರಿಗಾರಹಗಳರ ಜಸಮಯಲಕುಮಾಟು ಅಾಖಹಾಗುಡು& 
ಕೃತಿಗಳಿಗೆ:ತಮ್ಚದೇ ಅದ:ಮಹತ್ವವಿಷೆಲಇರುತ್ತುದೆ. ಇಾಕೆರಿಯೆರೆ? (fee ೯೧ ಸಒವೀರಾಹೇಭಿತನ 
ಹುಸು-ಎಂಬುವಷ್ಟೆಲ ಹುಟ್ಟಿಗೆ ಬಂದಾ: ಪುಡೇಶದ;ಒಟ್ಟಾತೊಡುಕೆ ಕನಾ ಎಂಜಂಘ(ಪ್ರಶ್ನಗಳಿರೆ ಇಂಥ 
ತುಶಿಗಳು-ತಕ್ಕಷ್ಟು-ಉತ್ತರ; ಸತುಸೈಹೇದ 60ರಡದಯುಗಿಷು ಧಿದಣರಕುಕಿಡ ಕಟಾಪ 06%ಊರಿ 
ೇಶಪಾಜಸಸುಬ್ಬರಾಯುಸಸರಎಡಸ ಕುಕುಮಗಶೂಪ್ರೀರಂಗತಾರ್ಗ, -ಘಾಸಭಾಹ ಗ್ರಾಂ 


ರೀ ತ್‌ OES ಲೌ .ಅಿ೪ಿರಳಿಗರಣಡ hs ದಂ "ಉಊಂಡಲ್ಮಣ ರಯಿಶಿಷೆರಡ 


ಡ್‌ ಟಿ ಚನಬ್ಬರ್ಲೀ ಅಪ್ಪಾಸಾಹೇಬ ಅಲಿಬಾದ.. ಅಯಾ ಗರಡಿ ಇಹ್ಮಣ೦ಟ ಜಂ 
ವಿಸೊತನ ಪ್ರಕಾಶನ, ಶಾಂತ ಕಂ ೬9೪ ಮುಖಂ ನ. ಬಕಲ್‌ ೧ರ 
೯-ಸಲ್ಲಾ ದೊಡ್ಡ ಫಚನಡಳ ಗ್ರಹವಿದು ಆಧುನಿಕ ಸಂಡಭನವಲ್ಲಿ ಷು ಹಚನೂಷರಂಪರೆ 
ನಡೆಸ ಆನೇಕ; (ಗಣ್ವಧಾಗೊನಜರುರಷನಲ್ಲಿ, ಭಾಗಿಗಳಾಗಿವ್ದಾರೆ;ಳವರೆ-ಕವಿಯೊಬ್ಬನ 
ಅನುಚವ; ಚಿಂತನೆ ಎಚಾನಎಷ್ಟಲಗಹನವಾಗಿದ್ದಕೂ: ಅದನ್ನು ಈಗಾಗಲೇ ಹಾಡ್ಯಂತವಾಗಿ ಒಳಸಲಾವ 
ಕಿದ್ಯ:೧೮ಕೃತಿಯೊಂದನಲ್ಲಿ ಫಿನಕೂಹೋಡ್ಬಾರಾ-ಕೃತಕತ್ರಕಾಂ ಜಾಶ್ಯನ ಅತ ಹಾಟ್ರಿನೊಂಡಿಗೇ 
ಗಳಿಂಟಿಕೊಂಡುಬಿಡುತ್ತಹ್ಲೆ;ಸಾಚ್ಛಾತಲ್ಲಿ ಇಟ್ಟಂಗಿ ತೆಗೆದಂತೆ, ಸಿವ, ೧ಪಢಿಯಚ್ಛಿಸಲ್ಲಿ ಯಾಂತ್ರಿಕವಾಗಿ 
ಶಚನೆಗೊಳ್ಳುವ : ಇಂಪು. ಸಾಲಬಾಹಿಸ್ಯ ಸಚನೆಗಳಿಂದ ವಚನಷರಂಪರೆಗಾಗಲೀ ಸಮಕಾಲೀನ 
ಸಾಹಿತ್ಯಕ್ಕಾಗಲೀ ಅಂಥ ಪ ಕ್ರಯೋಜನವಾಧಿತೆಂಮು ಹೇಳಜಾಗದು.. ಇಂಥ ಬದ್ಧ ರಾಚನಿಕ;ಧೂಪಕ್ಕೆ ತನ್ನನ್ನು 
ಹಿಡಿನೊಳ್ಳುವ ಕವಿಗೆ ವಚವಸ ವಚನಸಾಹಿತಕ್ಥಿಶುವ:ಕೌರವವಳಷಾಕಮೊತ್ತವನ್ನುಎನ್‌ಕಾಪುಮಾಡಿಕೊಳ್ಳುವ 
ಸಿಜಿಕೆ ಇರುವುಹುನಹ ಹಜ್ಜವಾಷರೂ,ಅಮ ಇನೂಮುದಿಕಿನಲ್ಲಿಪ್ರತಿಭಾದಾರಿವೂಷೂ 4 ಅಗುತ್ತದೆ. 
ಈಿತದ ಅಲ್ಲಸ್ಪಬ್ಬನ್ನು-ಅವರು ಕಳ 'ಕೊಳ್ಳಲೂಟಹುದುಉವಕ್ಕೀತ ಚುಟುಕುಂಷನಿಗಹನಸಳೂಥಮಾಕ್ತ 
`ರಚಕೆಗಳ್ತಿರಿದುವು. ಸಹೊಸತನಡು ಸಹಳೂ ಸಾಧ್ಯತೆಂಎ ಧುನಿಕ ಇಂವಚನಗಳಿಗೆ » ಟಹಿದಗಡು. 
le ಬಿ (ಅತವಾ ಕೇಸಿಕೊಳ್ಳಲೇಬೇಗಾದು ವದ 
ಇ ೧ ಪ? ಕಂ ಹೇಳದು ಬ್‌ ಗಟ್ಟ ಬಹುದು ಇದು 
ಮಾಳವ ಸುತಿಫಾದಕರಾಧ-ಫಚಸಸಾಹಿಕ್ಕದ.ಧೃರ. ಧೋರಣೆಗೆ ಎಿಧ್ಲುದ್ಧವ ಆಗುತ್ತದೆ. 


೬ -ಹನೆಷರಿ ತುಣ್ಣೆ ಬ್ರವರಿ ೧೦೦೬ ಸಂತಲನ್ಯವಿಕಿ 


ಮಾಡಿಕೊಳ್ಳುವ ಕುರಿತು ನಸ Se. ಅನಿಸಿಕೆ” ಕ್ಲ ಚರ್ಚಿಸಿರುವೆ. ಕವಿಯೊಬ್ಬ ತನ್ನ ಹಟ ಕಿಗೆ 
ಆಔಹೂಳ್ಳ ತಹ ಕೊಲ ವೀರರ ಸಂಪ, ಚಕ್ರಾ: 'ಆಚತಾವಜಿತಾಕ5 ಕಲವ? 
ಕಣ್ಣುಳಿಗೆ ಚಿರಗುಸೆಸಳ್ಳುವೆ ನತ್ಯ ೫0ಗಳು ಕಾ ಉದ ಜಲನಶಿಲ; ಹರಿವರ್ತಸತಿಸಿು ಸಿಲ್ಲೆಕಳಿಸಿನ್ಬರಥುಸದ 
ಜಡತ್ರು ಪ್ರಭೆಗೆ ಾರತುಸದರಯುರನಷ್ಟುವಾಗಿ? ಚಿಫಿಸಬುಯಸುಡೆಪದ' ಜ '5೮೦ಗಿಷಾಾಡಿಡ 
ಅಂ ಹನ್ನೆಹೆಯಲ್ರಿ ಇಲ್ಲಿನ ಧನಗಳನ್ನು ಸಿದಿದ್ದೇನೆ/" ಬಸವ ನೀಲಾಖಕೆತನಯ3?ಕಾಂಬ ಅಂಕಿತ 
ದಲ್ಲಿನಿಜುಗಡೆಗೊಳ್ಳುವ/ಆದೇ ಪರಿಚಿತಲಯಸಳಲ್ಲುಹಾಗಿ ಆಘೇತಧ್ಯುಶ್ಮೀಸಧ್ಯಾರ್ಮಿಕಲ್ಛಶಯಗಳನ್ನು 
ಪುನರಃಸ್ಸರಿಹುವುಂದುರ್ಬಲ/ಗಲಸುಕರಣೆಗಳಾಗಿರುವು:ಕ51೦ವಚನಗಳಲ್ಲಿ:ವಚನಕಾರರುಶಬ್ದಗಳು, 
ನುಡಿಗಟ್ಟುಗಳು, ಸಾಲುಗಳ; !ಆಲೋಚನಾಕ್ರಪುಗಳು:ಹೇರಳವಾಗಿ ಇಡಿಕಿರಿದಿಫೆ.ಸೂತಕವೆಲ್ಲಿಯಥೋ, 
ಲಿಂಗ ಸಂಡೆಯೆಣ ಜ್ರಕ್ಮಾಂಡದಲ್ಲಿ ಹಿ$ಡಾಂಡ, ಅರಿಷಡ್ವರ್ಗಗಳು, ದಾಸೋಹ, ಸದ್ಗತಿ, ವಿಶ್ವಮಾನವ, 
ವ್ರಿಶ್ವಧಮನಾಸತ್ಯವೇಶಿವ; ಇಂತಹದೇಮಾತುಗಳಲ್ಲಿ ಹೇಳಿಕೆಗಳ ಮಬ್ಟವಲ್ಲಿಯೇ ಪರ್ಯವಸ್ತಾನಕೊಳ್ಳುವ 
5 creme ನೆಭೆಗೆ. ಏರುವುದೇ ಇಲ್ಲು ಜೀಪ್ಲಾದ್ರ ದೇವದ್ರಾಸಿಇಕೋಮು 
ಸೌಹಾದ್ಯವರಡಕ್ಷಿಣೈ-ಗುಡಿ,-ಚಚುಣ ಮಸೀದ 30ಥ:ಪಡಗಳನ್ನವರು ಬಳಸಿದ್ದ ರೂ.ಅಮ್ಯಂದಿನ್ನ 
ಇನ್ನರುಯೋತಪೆನವ. ಪ್ರಾಶನ ನ್ಹುಅನುತರಿಸಿದಂತಿವೆಯ್ದ ಹೊರತು ಎಲ್ಲೂ ಕಾವ್ಯದ್ಯಷ್ಟಂತ 
ದನಿಯ್ದಕಂಪುವಗ್ಗಳಿಲ್ಲ. ೩- ಸ್ರಿಸಂಕಲನಗಳನ್ನು ಗಾಗಲೇ ರುವವರು ಚುಟ್ಟುಶಿನಲ್ಲಿ ಷಂ ಷರಿಣತಿ 
ಹೊಂದಿ ಮುಳೆ ಸಂಕಲನದಲ್ಲಿ Mss “ಶೋಧಿಸಲು ವಧಲಧಾಗಿದ್ದಾರೆಂದ್ದೆ ಹೇಳಬೇಕ್ಕು 
ಸಪ ವಲ್ಫೊತ್ತೆನ್ನಕ್ಕೆ ಸ. ಚ ಸ್ಲಂ ದರ್ಭ, ಎ 
ಇರ್‌ ಕೀ ಔಟ ಪ ಡಿಂಗ್‌ ನಂ 


ನೇಕ್ರಾ 
5 ಸಜ ಕ 6 (೫90 .ಓತಕಿಯಟಿ ಗೃಪಟ ಡಲಕಂಜಹ .೫% 
ದುಗ: ಶೀಲಾ ಆ ಆರ್ಟ್‌ ರಾಷ್ಟ 
2 Ne ಜುಂ ದ್ದು ರಿ ಹೆಂ 108 ಓನಿ ಕದಂ eco 
ಹಾ ಹತ್ತಿ ಹಳ್ಳುಡ ಪಾ ಬಂಧ ಪ್ತ ಪ್ರಮು, ೨೦೦೫, ರ್ಪ್ವಲರೂ.೫೦/- 
ಊಂ 0೬ pe ಗ್‌ ತಲೆ ಆಗಮ, SCO ಉತಿಯ ಯುನ ಇದ ರಿದಂ 


ಎಟಧನಪ್ರಿಯ:ಕಾದಯಂಗನ್ನುಬರೆಯುವ ಅನೇಕ ಸನೈನುಮಹಿಳಯರಿದಕ್ಯೊಲಿಧಕೊೊಂದು 


ಫ್ಹವ್ವಾಸದ್ಮನೆಲೆಥುಲ್ಲಿ ಕಾವ್ಯ ಸ್ಯಾತೆಗಳೆ. ಮೂಲ್ಲಕ್ಟಜಧುನಿಕ ಸಾಹಿತ್ಯಲೋಕದಲ್ಲಿ ಗಟ್ಟಿಯಾಗಿ 
ನೆಲೆಯೂರುವ. ಪ್ರಯತ್ನದಲ್ಲಿ ಮಹಿಳೆಯರು ಅರಿದ ಗಮೆನ್ರಾರ್ನ ಸಾರನೆಯನ್ನೇನಸ ಮಾಡಿಲ್ವ ಪರಸ್ಥಿತಿ 


ಬರುತ್ತ ಕನ್ನಡ “ಕಥಾ ಲೋಕದಲ್ಲಿ ಮಹಿಳೆಯರು ಸಾಧನೆ ಮಾಡಲತ್ತಿಃ ಸಿದರೆ ಲಿಚವರ್ದು 


ನರಗ ಶೌನ್ಟಾಚಾಂಗ 6 ಅಹಃ ನಸುತ್ತಾರೆ. ಸೂಸಿ: 
ತ Ny SED ಗುಡ ಸ್ವಧಾ ೨೦ 
ಸೂ ಸ್ವಾ ನ 7ನಾಟಳನ್ನು 'ಸೈಕ್ಷಯವೂ5 5319 ಶರ್ಟ 
ಸು SUSE EULA ಸ ಫರ್‌ SC 
ಸ (ತಾ ಸಾವಾಸ ಇತ್ತ ಜಾಹಿ ತಾರ 
ಈಯಾ ತಿ: 1 1...) ಭರ ಔಡು8ಿಕನೆಕಂಪ 
ಗಾಗಿನ ಎಣ ಮತಾ ಸೌಗಂಧಿಕ) ಇತ್ಯಾದಿ ಮೌಲ ಗಳು ಇಷಿಕಸಪಡಲ್ತು ಪ್ರೂನಾದಿತ 
ಷೌದಗೆ ಪಿಷ್ಟ ನನ ತಮುನಮಗತ್ತವೆನ ರ ಟೋ ಡಿನಿದ ಅಸನ ಕಂಸ 
ನಸೂಢಿನ "ಆಥರಕ ಸಾನಕದಲ್ಲಾ ಟೌಿಯೂಔೀಎಗಳ ಪಾಡು ಹೀಗಿರುತ್ತದೆ' ಎನ್ನುತ್ತಾಳೆ. 
(20 ಕತೆಗಳನ್ನ ್ರಕಟಕಗೆಆಯಸಪಾಗ-3ತಿಸು, ಕರಜಸಿ ಹಾಗುತ್ತದ್ದಳ 'ಹುಸ್ಸಂಚಿಯಲ್ಲ್ಲ ೦ದೆ 
pA ಸನ್ನೆಷ ಬಳ್ಳಿಯ ರೇಟಿರಗ್‌೭ಬರುತ್ತತ್ತು. “ರಚಿತ ನನದ ಎಡದ ಜಯ ನಜ] 
ಹೊನನ ದಾಷಾಹರ: ಶೆಟ್ಟಿ; -ಪ್ರಸಾಧನ, ಜೈ, ಭಾರತೀನಗರ ಹುಂಗಳಯರು-೫೭೫ ೨೮೪ 


ಸರತಲಸಾಪ೫ ಜನೆವರಿ 9 ಫೆಬ್ರಪರಿ- ಉಡಿಯ ಜ್ಞ 


ಓಟ್ಟು ಆ on Cee pe 3 ಬಾ 
೫0೨5 0 ೫೫೩೦ ಕಂದಾ ಇಂ%ಟಾ 


ಸ್‌, ಪಾ ಪುರ, ಧಾರವಾಡ-೧" 
ತ 


೧; 


೭೮ 


ಸಂಕಲನ ಪ್ರತಿ ಸಾರಿಯೂ ಹೊಚ್ಚಹೊಸತು ಎಂಬಂತೆ ಬರುತ್ತಿದೆ. ಲೇಖನಗಳು ಆಸಕ್ತಿ 
ಮೂಡಿಸುತ್ತವೆ. ಸೃಜನಶೀಲತೆಯ ವೈವಿಧ್ಯ ನೀಡಿ ಬೆರಗುಗೊಳಿಸುತ್ತವೆ. ಮಾಹಿತಿಗಳು ಕೂಡ 
ನವೀನವಾಗಿರುತ್ತವೆ. “ಮಹಾನವಮಿ ಮಹೋತ್ಸವ' ವಿಜಯನಗರದ ಅಂದಿನ ಆಚರಣೆಯನ್ನು 
ಕಣ್ಣಿಗೆ ಕಟ್ಟುವಂತೆ ಆಧಾರಸಹಿತವಾಗಿ ನಿರೂಪಿಸಿದೆ. ಗತವೈಭವದ ಚಿತ್ರ ಸಂತಸ ನೀಡಿತು. 
"ಸಾಂಸ್ಕೃತಿಕ ಪಠ್ಯವಾಗಿ ಯಶೋಧರ ಚರಿತೆ' ಹೊಸ ಬಗೆಯ ಓದಿನ ವಿನೂತನ ವಿಮರ್ಶಾ 
ಒಳನೋಟಗಳ ಪರಿಚಯ ಮಾಡಿಸಿತು. ಪುಸ್ತಕ ಪರಿಶೀಲನೆ ವಿಭಾಗದಿಂದ ಹಿಡಿದು ಪ್ರತಿಪುಟವೂ 
ವಿನೂತನ ವಿಷಯಗಳಿಂದ ತುಂಬಿರುತ್ತದೆ. ಸಂಕಲನಕ್ಕೆ ಅಭಿನಂದನೆಗಳು. 

- ಡಾ. ಕೆ. ಎಸ್‌. ರತ್ನಮ್ಮ, ಮೈಸೂರು 
ಸಂಕಲನ-೨೪ ಬಂತು. ಡಾ. ದುಬೆಯವರು ಛೊಲೋ ಕೆಲಸಾ ಮಾಡ್ಕಾರ. ಹೊಸಾ ಮಾಹಿತಿ 
ಒದಗಿಸ್ಕಾರ. ನನ್ನ ಥ್ಯಾಂಕ್ಸ್‌ ಹೇಳ್ರಿ. - ಡಾ. ಶ್ರೀನಿವಾಸ ಹಾವನೂರ, ಮಂಗಳೂರು 
ಸಂಕಲನ-೨೪ ರಲ್ಲಿ ಪ್ರಕಟವಾದ ಶ್ರೀಮತಿ ಉಭಯಭಾರತಿ ಅವರ “ಅವ್ವ ಅಪ್ಪ' ಲೇಖನ ಓದಿ 
ಕಣ್ಣು ತೇವವಾದವು. ಬಡತನದ ಕಿಚ್ಚು ಎಷ್ಟೊಂದು ಆಘಾತಕಾರಿ ಹಾಗೂ ಅಕಾಲ ಮರಣ ಎಷ್ಟೊಂದು 
ದುಃಖಪೂರಿತ ಎಂಬುದನ್ನು ಲೇಖನ ಕಣ್ಮುಂದೆ ಕಟ್ಟಿದೆ. - ಎಂ. ಡಿ. ಗೋಗೇರಿ, ಹುಬ್ಬಳ್ಳಿ 
ತುಂಬ ಭಿನ್ನವಾದ, ಪಾಂಡಿತ್ಯಪೂರ್ಣವಾದ (ಅಷ್ಟೇ ಕ್ಲಿಷ್ಟಕರ) ಡಾ. ಶೆಟ್ಟರ್‌ ಲೇಖನಗಳನ್ನು 
ಪ್ರಕಟಿಸುವ ಮೂಲಕ ಮಹತ್ತರ ಕೆಲಸ ಮಾಡಿದ್ದೀರಿ. ನಿಮ್ಮ ಈ ಒಳ್ಳೆಯ ಕೆಲಸ ಮುಂದುವರಿಯಲಿ. 

- ಗುರುಲಿಂಗ ಅಮ್ಮಣಗಿ, ಬೆಂಗಳೂರು 


. ಸಂಕಲನ ಚೆನ್ನಾಗಿ ಬರುತ್ತಿದೆ. ನೀವು ಉತ್ತಮ ಕವಿಗಳೂ ಲೇಖಕರೂ ಆಗಿದ್ದೀರಿ ಎಂಬುದಕ್ಕೆ 


ನಿಮ್ಮ ಸಂಪಾದಕತ್ವದ ಸಂಕಲನದ ವೈವಿಧ್ಯಮಯ ಬರಹಗಳು ಸಾಕ್ಷಿಯಾಗಿವೆ. ನೀವು ಕಷ್ಟಪಟ್ಟು 
ಸಂಪಾದಿಸುತ್ತಿರುವ ಕಾರ್ಯ ಮತ್ತಷ್ಟು ಯಶಸ್ವಿಯಾಗಲಿ. - ಬಾಕಿನ, ಬೆಂಗಳೂರು 
ಪ್ರತಿ ಬಾರಿ ಸಂಕಲನ ಕೈ ಸೇರಿದಾಗಲೂ ಕುತೂಹಲದಿಂದ ನಾನು ಓದುತ್ತೇನೆ. ಹಾಗೆ ಓದಿದಾಗಲೆಲ್ಲ 
ಬಹುಹಿಂದೆ ಮೈಸೂರು ವಿ.ವಿ.ಇಂದ ಬರುತ್ತಿದ್ದ “ಪ್ರಬುದ್ಧ ಕರ್ನಾಟಕ' ನೆನಪಾಗುತ್ತದೆ. ಆ ಮಟ್ಟದ 
ಪತ್ರಿಕೆಯನ್ನು ನೀಡುತ್ತಿರುವ ತಮಗೆ ಅಭಿನಂದನೆಗಳು. - ನೆಂಪು ನರಸಿಂಹ ಭಟ್ಟ, ಪರ್ಕಳ 
ಆಯಾಯಾ ವರ್ಷದ ಸಾಹಿತ್ಯ ಸಮೀಕ್ಷೆ ಈಗ ಎಲ್ಲೂ ಪ್ರಕಟವಾಗುತ್ತಿಲ್ಲ. ಮೊದಲು ಬೆಂ.ವಿ.ವಿ.ದ 
"ಸಾಧನೆ'ಯಲ್ಲಿ, ಸಾಹಿತ್ಯ ಅಕಾಡೆಮಿಯ ವಾರ್ಷಿಕಗಳಲ್ಲಿ, ನಂತರ ಕನ್ನಡ ವಿ.ವಿ.ದ ಪತ್ರಿಕೆಯಲ್ಲಿ 
ಈ ಬಗೆಯ ವಾರ್ಷಿಕ ವಿಮರ್ಶೆಗಳು ಪ್ರಕಟವಾಗಿ ಪ್ರತಿ ಪ್ರಕಾರದ ವರ್ಷದ ಸಾಧನೆಯ 
ಪರಿಚಯವಾಗುತ್ತಿತ್ತು. ಈಗ ಯಾವ ಪತ್ರಿಕೆಯೂ ಇಂಥ ಸಮೀಕ್ಷೆಯನ್ನು ಪ್ರಕಟಿಸುತ್ತಿಲ್ಲ, ಇದು 
ದೊಡ್ಡ ಕೊರತೆಯಾಗಿದೆ. ಈಗ ನೀವಾದರೂ ಸಂಕಲನದ ಪ್ರತಿ ವರ್ಷದ ಒಂದು ಸಂಚಿಕೆಯಲ್ಲಿ 
ಹಿಂದಿನ ವರ್ಷದ ಸಾಹಿತ್ಯದ ಸಾಧನೆಯ ಬಗೆಗೆ ಸಮೀಕ್ಷಾ ಲೇಖನಗಳನ್ನು ಪ್ರಕಟಿಸಿದರೆ ತುಂಬಾ 
ಪ್ರಯೋಜನವಾಗುತ್ತದೆ. -.ಡಾ. ತಿಪ್ಪೇಸ್ವಾಮಿ, ಮೈಸೂರು 
ಸಂಕಲನ ಹೊಸ ಬಗೆಯಲ್ಲಿ ಮೈತುಂಬಿ ಬರುತ್ತಿದೆ. ಕನ್ನಡಕ್ಕೆ ನಿಮ್ಮ ಈ ನುಡಿ ಕಾಯಕ ಅದ್ಭುತ. 

- ಪ್ರೊ. ಗೌ. ಮ. ಉಮಾಪತಿ ಶಾಸ್ತ್ರಿ, ಧರ್ಮಸ್ಥಳ 
ಕನ್ನಡದಲ್ಲಿ ಒಂದು ಒಳ್ಳೆಯ ಪತ್ರಿಕೆ ಇರಲಿಲ್ಲ. ಆ ಬರವನ್ನು ನೀವು ತುಂಬಿಕೊಟ್ಟಿದ್ದೀರಿ. ನೀವು 
ಪ್ರಕಟಿಸುತ್ತಿರುವ ಡಾ. ಎಸ್‌. ಶೆಟ್ಟರ್‌ ಅವರ ಲೇಖನಗಳಂತೂ ಅದ್ಭುತವಾಗಿವೆ. ಅವನ್ನೆಲ್ಲ 
ಸಂಕಲಿಸಿದ ಒಂದು ಪುಸ್ತಕ ಬೇಗ ಬರಲಿ. - ಡಾ. ಎಚ್‌. ಎಚ್‌. ಶಿವಪ್ರಕಾಶ್‌, ಹೊಸದೆಹಲಿ 


ಜನೆವರಿ -- ಫೆಬ್ರವರಿ ೨೦೦೬ ಸಂಕಲನ-೨೫ 


ಕಡೀಪುಟ : ಸಿದ್ದಲಿಂಗ ಪಟ್ಟಣಶೆಟ್ಟಿ 


ಸ್ವಲ್ಪ ದಿವಸದ ಹಿಂದ ಬಿಹಾರದ ಕೆಲವು ಕವಿಗಳ ಕವಿತಾ ಓದತಿದ್ದೆ. ಅದರಾಗಿನ 

ಒಂದು ಸಣ್ಣ ಕವಿತಾ ಎದ್ಕಾಗ ಬರಿ ಹಾಕಿದ್ದಂಗ ಮಾಡಿ ಹೋಗೇತಿ... 

ನನಗ ಒಂದ ಮನಿ ಇರಬೇಕಂತ ಭಾಳ ಭಾಳ ಇಚ್ಛಾ ಇತ್ತು. ಅದರ ಹಿತ್ತಲದಾಗ 

ಒಂದಷ್ಟು ಮದರಂಗಿ ಸಸಿ, ಹೂವಿನ ಕಂಟಿ, ಹಣ್ಣಿನ ಗಿಡ ಒಂದ ಆಕಳ, 

ಅಂಗಳದಾಗ ಒಂದ ಬೆತ್ತದ ಕುರ್ಚೇ ಇರಬೇಕು, ಮಳಿ ಆಗಬೇಕು, ಹೊಗಿ 

ಆಡಬೇಕು, ಎಣ್ಣೀ ಪದಾರ್ದ ಕರಿಯುವ ಸಪ್ಪಳ ಕೇಳಬೇಕು, ಆಗಾಗ ಗುರ್ತದ 

ಮಂದಿ ತಂಗಿ ತಮ್ಮ ಗೆಳ್ಳಾರು ಬರ್ತಿರಬೇಕು;, ಸುತ್ತ ಒಂದೀಟ ಬಯಲು 

ಇರಬೇಕು; ತುಸು ಖುಶಿ, ಸಮಾಧಾನ ಇರಬೇಕು ಅಂತ ಇಚ್ಛಾ ಇತ್ತು. 

ಆದರ ನಾ ಬಯಸಿದ್ದು ಹೆಚ್ಚಾತೋ ಏನೋ... ಕನಸುಗಳು ವಾಸ್ತವಕ್ಕ, 

ಯಥಾರ್ಥಕ್ಕ ಆಳು ಆಗಿರತಾವು ಅನ್ನೂದನ್ನ ಮರೆತು ಬಿಟ್ಟಿದ್ದೆ. 

ಈಗಂತೂ ಹೆಂಗೂ ಇಷ್ಟು ಆಯುಷ್ಯ ಕಳದು ಹೋತು, ಉಳಕೀದೂ ತಾನ್‌ಅ 

ಕಳೀತಯ್ತಿ. ಕಡೆತನಕ ನಂದು ಅನ್ನುವ ಮನಿ ನೆಲ ಹೊಲ ಏನೂ ಆಗೂದುಲ್ಲ 

ಖರೆ, ಆದರೂ ಚೂರುಪಾರು ಆಕಾಶ, ನೀರು ಇದ್ದಿರಲಿ ಬತ್ತಿರಲಿ ಎಂಥಾದರ 

ಒಂದ ನದಿ, ಮತ್ತು ನಾ ಇಷ್ಟಕ್ಕ ಆಶೆ ಪಟ್ಟಿದ್ದೆ ಅನ್ನೂದಾದರೂ ಇರತಯ್ತೆಲ್ಲ... 
ಅಂತ ಕವಿತಾ ಮುಗಿತಯ್ತಿ. 

ಬರೆ ಆ ಕವೀದಷ್ಟ್‌ಅ ಅಲ್ಲ ಇಡೀ ಬಿಹಾರದ, ಸಮಸ್ತ ಭಾರತದ ನೆಲ ನೀರು ಹೆಣ್ಣು 

ಗಂಡು ಪ್ರಾಣಿ ಪಕ್ಷಿ ಸಂಬಂಧ ವ್ಯವಹಾರ ಎಲ್ಲಾದರ ಬಯಕೆ, ಆಳವಾದ ಹತಾಶೆ ನಿರಾಶೆ 
ಭವಿಷ್ಯದ ಕರಾಳ ಚಿತ್ರಗಳು ನರಳುವುದು ಅಗಾವಾಗಿ ಕೇಳಾಕ್ಹತ್ತಿ ಬಿಡತಯ್ತಿ. ತುತ್ತು ಕೂಳಿನ 
ಬಯಕೆಯ ಕನಸು ಸಯ್ತ ನಮ್ಮ ಪಾಲಿಗೆ ಇರದ್ದಂಗ ಆಗೂದು ಭಯಾನಕ ವಾಸ್ತವ. 
ನಮ್ಮ ಅಪೇಕ್ಷೆಗಳು, ಅಗತ್ಯಗಳು, ಅನಿವಾರ್ಯಗಳು ಕೂಡ ನಮ್ಮ ಪಾಲಿಗೆ ಕನಸು, ಸ್ವಪ್ನ 
ಅಂದುಕೊಳ್ಳುವ ಸ್ಲಿತಿ ಬಂದರ ಇದಕ್ಕಿಂತ ಹೆಚ್ಚಿನ ದುರಂತ ಇನ್ನೇನಯ್ತಿ ? ನಮ್ಮ ಕನಸುಗಳನ್ನ 
ಇಲ್ಲದ್ದಂಗ, ಆಗದ್ದಂಗ ಮಾಡುವ ವಾಸ್ತವದ ಸ್ವಾಮಿಗಳು, ಒಡೆಯರು, ಮಾಲಿಕರು, ಧಣ್ಕಾರು 
ಒಂದು ಕಡೆ; ಅವರ ಅಧಿಕಾರದ ಮದಕ್ಕ, ರಾಜಕೀಯ ಕ್ರೌರ್ಯಕ್ಕ, ದಲ್ಲಾಳಿಕೆಗೆ, ಲೂಟಿ- 
ಸುಲಿಗೆಗೆ ಸೋಲುವ, ದಾಸರಾಗುವ ನಮ್ಮ ಕನಸುಗಳು ಇನ್ನೊಂದು ಕಡೆ. ಈ ದಾಸ್ಯ, 
ನೌಕರಿ, ಗುಲಾಮಗಿರಿ, ಸೇವಾ, ದೈನ್ಯ, ಪಾರತಂತ್ರ್ಯ, ಕೈಂಕರ್ಯ, ಭೃತ್ಯತ್ವ, ಸ ರ್ಪಣೆ, ಉಳ್ಳವರ 
ಅಂಗಾಲು ನೆಕ್ಕುವಿಕೆ ಇತ್ಕಾದಿಗಳು ಯಾವುದೇ ಮನಸ್ಸು ದೇಶ ಸಮಾಜ ಸಂಸ್ಕೃತಿಯನ್ನ 
ಕಟ್ಟಾಕ ಸಾಧ್ಯಿಲ್ಲ. ಹತಾಶೆ ಅನ್ನೂದು ಯಮಭಯಂಕರ ಬೇತಾಳ. ಅದು ಕಾಯತಿರತಯ್ತಿ. 
ಒಮ್ಮೆ ಭುಗಿಲೆದ್ದರ ಇಡೀ ಪಾತಾಳ ಭೂಮಿ ಮುಗಿಲು ವ್ಯಾಪಿಸಿ ನಿಲ್ಲತಯ್ತಿ. ಇಷ್ಟ ದಿನಾ 
ಆಳು ಅನಿಸಿಕೊಂಡಿದ್ದಾವ್ಣ ಇಷ್ಟು ಕಾಲ ತನ್ನನ್ನ ಆಳಿದವರನ್ನ ಇನ್ನ ಮುಂದ ತಾನ ಆಳತೇನಿ 
ಅಂತ ದಿಗಿಲಾಗಿಸಿ ಬಿಡುವುದರಾಗ ಭಾಳ ಹೊತ್ತು ಹಿಡಿಯೂದುಲ್ಲ... 


ಸಂಕಲನ-೨೫ ಜನೆವರಿ -- ಫೆಬ್ರವರಿ ೨೦೦೬ ೭೯ 


ಅನನ್ಯ ಪ್ರಕಾಶನ 


ಶ್ರೀಡೇವಿನಗದ, ವಿದ್ಯಾಗಿರಿ, ಧಾರವಾಡ - ೫೮೦ ೧೦೪ 


ನಾಚಿಕೆ ಬ ಆತ ಪತಾ ಸ್ವರಾ 00% ದಂ ಗರಡಾ-ಂಂ 
ಜಃ ಆಯಿರೌ ಸ ಜೋಹನ್‌ ತಕಕ ಸಹಾ ಗಿಂರದಂದ 5 (ಹದಂ.೨-೦೦ 

ಗಿಡ  ಅರೆಗಳಿಲ್ಲ ಕದಿರಿ 2 (| ಯದಳಿಗಂಲಗಿ೨-೦೦ 
ರಳ ಅರಗಿನ ಭೆಜ್ಬುಲಿಹೊಲ್ಲಿಶೇಲಖರರಂ೦ಕ ರಂದ ೨೫೧ ಂದಿವದೌ೦-೦೦ 

ಯ ಸಾ ಹೊಧಿಕೇನಿಸರ ೦೬ 6 ಯ್ಯ ಹಗ 8 ಗಿಂ ಕ ದಿಂಡಿ 

. ಹಂದಯುಗ ಹನಾನ್‌ ಭಾರತ 60% ಆಡ: ಆಾಡಿರಾಳಿರ-೦೦ 


(೬ ೫ ; 

| ಕೋಡ್‌ ಮಾರ್ಸ್‌ ಲ್‌; : ಸ್ವಧೇಶ್ಸ್‌ ನ್‌ ದೀಪಕ್‌ RAS 
ಫಡ್ಕೆ & ೧0 CY CAGE K ೨ ತೆ ಕ್ರ GES ೦. ಟಾಟ ್‌್‌್‌್‌ ಗಿ ರ ೮ 

ಸನ್ನ ಲ್ಕನಾಟಕಗಳು : ಪ್ರಸನ್ನ ೮ ಸಂಸ ಸ ನ್ನನ್ನನು 
ಲಸ ಲ್ವ ೧5೬ ಹಿರಿಗಿಲ ಅಲ ಕಾಥಷಯ್ದಿ 

೯. ಶಸ್ತ್ರ h ನ್‌ ಕ್‌ಪ್ರೇಮ್‌ ss Aa ಫೂ 


ಅದ್‌ Re A ತಿಹಾರ್‌: ಹಲ ಗಲ ಲಸ ಉಗಂಹ ಎಂಗ 
ತಾಗ A ಥ್ರ ಪ್ರಸನ್ನ ಆಡ ೦೫ ಡ 5೮ 6505 ಕಡಠವಕ ೦0೦೫೨೪5 -೦೦ 
ಂಡಥಂಡ.ನರ ಉನಾ ಹೆಹಟತಲಲವಿ ರಂ ಯದಲ 
೫6೩ರ ಪ್ರತಿಕ-ರಸಣಶಾಗರಾಧ್ರ೫ಕಟ್ಟಲ ಕಹನ ಇ. ೫ ದಂಟಹಿ೭-೦೦ 
೧೪. ಹೆಮ್ಮರಗಳು ತಲೆಯೆತ್ತಿವೆ : ರಂಜನ ಭಟ್ಟ ENG ಹಡಿಕಿ ೫0 


೧ 


೯01೫ 0೩. ಆಡಳೆಗಳರ ವಸು ಹುಡಾನ3ತಾರಶಶು ೨೮೯೫ ಅಲ ಲ್ಮಸಾದಂಿಕ ಅ 5೩-೦೦ 


ಆ ಬಟ್‌ 

ಕಯದ ಕಯ ಮೀರಾವಾಣಿ ಹಸಿದ ಲಿಂಗ್ರಹಟ್ಟಣಶೆಜ್ಟಾದ ಧಂಟಂಡ [ಕಿರ ಹಡ ಜಾ 
೧೦ ಹಿ ನೀಪ್ರಾನಪಿಡ್ದ ದ ಭಟ್ಟಣಸೆಟ್ಟು ೮೬ ಉಗ ಅಂ ದ8ಡ6 
ಡವ ಹಚಿಗಿನಿದಬೇಗ್ರ: ಎನ್ಸ್‌ ಜೆ ಸಾಮಿ ಯಾ ಯಾ ಅಂಕ ಯಿ 


ಘಃ ಜ್‌ ಇಂದು ರ್ರಾತ್ರಿಯ್ಮಹ್ಪ ಹಾಗೆ ಸಿದ್ಧಲಿಂಗ ಪಟ್ಟೆಣ ತ 
ಸ್ಥನ ಯದಿಕೆ ಗಿಲಿ ಎದ ಗಿಲ್ಲ ಗ್ಗ ಹಗಲ ಗೃಕಿಹಲ ಡಡ 
ಟ್‌ ಆದ್ಲಿ ರಂಗದ ಕವನಗಳು ತ ನ ೪ಗೆ`ಸಟ್ಟಿ ಜ್‌ ಇ 


ಜಾ ಬಜ ವ ರದಂಟ ತ ಜೂ ಬಬ 
ಯೃಷಾಧ pep ನನಗ ರತತತತಾ ವಸ ಇಂದಗ ಗಂಧ 
-ಟಿಂಅ 3೪೦ ಪ್ರಭಷಾಗಿ ತಾ ಈರಸ್ವಾಮಾಯ ದರಿಪಧಿಲ ಅ ರಡಲ ವಕ 5500 
ಸಂದ RENTS tH ನಾವ ದಲ 78050 
ರದ ಸಿಳೊಡಪದಿರೆ ಮುಂಡ್ಲಿನ, ಎಸ್‌. ಜೊಸ್ನಾತುಹಿ ದ ದಜ ೦ಗೆಡರಾಂಗ ೪೮5೦ 
ಕ 5, CA ಪ್ರಟ್ಟಣತೆಟ್ಟರಪಮಕ್ರಥಾವು ಬದು ಛೌಗದ್ಮಿಹಣ ಕಿದ್ಮಿಚಹಿ ತ್ತ 
ಯಂಂಂತಿರಾಅಪರಂಪ್ರಾಧ್ಯ; ಸಿದ್ದಲಿಂಗ. ಪಡಿಶೆಟ್ಟಿ ೮ ೬2೫ ೨೧೧ ೪೫ 


ಮಂ ASN ಟಿ 
ನಿಮ ~e edi ೩ 2ಲ್ಲಾರಂದಾಭಯಾ ಸಿವೃಲಿಂಗ್ರ ಮಸಣ ಬಡಿಗ ಇಂ. 
ಕಂ ಹ ಜಹಾರ ಜೊ by "ಡಿಲ-ಹ್ಯಾಪಿದ್ಯಲಿಂರ ಪ್ರಣತಿ ಜಂದವಂಂಶಿಎ'೨ 59 


೩೦. ಚಹಾದ 'ಟ್ರೋಡಿ ಚೊಡಾದ್ದಾ ಲಗ" ೨ ಡಾ ಇಸ್‌ -ಪಟ್ಟಿನ್ನಶೆಟ್ಟಿ ಸಂ 
ಸ tu Is 


LE ಟು ಸಗ 1 


೩೧. ಯಣಾನುಬಂದ ಡಾ: ಸಿದ್ದಲಿಂಗ ಪಟ್ಟಣಶೆಟ್ಟಿ ೦೦ 
33 ೩೨. ಪರಿಭಾವನ : ಡಾಂಸಿದ್ದ ಲಿಂಗುಹಟ್ಟಣಶಜ್ಟ 


೫ 
ತ 


೩೩. ಚಹಾದ ಜೋಡಿ ಚೊಡಾದ್ದಾಂಗ-೩ * ಡಾ. ಸಿದ ಲಿಂಗ ಪಟಣಶೆ 


೩೪. ಆಕಲನ : ಡಾ. ಹೇಮಾ ಪಟ್ಟಣಶೆಟ್ಟಿ, 
೩೫. ಚಹಾದ ಜೋಡಿ ಚೂಡಾದ್ದಾಂಗ-೪ * ಡಾ. ಸಿದ್ದಲಿಂಗ ಪಟ್ಟಣಶೆಟ, ೯೫-೦೦ 


೩೬. ಅನುಸ್ವಾದನ : ಡಾ. ಸಿದ್ದಲಿಂಗ ಪಟ್ಟಣಶೆಟ್ಟ, ೬೦-೦೦ 
೩೭. ವಾಮನರಾವ್‌ ಮಾಸ್ತರ್‌ : ಎನ್ನೆ ೪೦-೦೦ 
೩೮. ಮದಧ್ಯಮಪಥ : ಅರವಿಂದ ಚೊಕ್ಕಾಡಿ ೮೦-೦೦ 
೩೯. ಚಹಾದ ಜೋಡಿ ಚೂಡಾದ್ದಾಂಗ-೫ : ಡಾ. ಸಿದ್ದಲಿಂಗ ಪಟ್ಟಣಶೆಟ್ಟಿ, ೬೦-೦೦ 
೪೦. ಸಹೃದಯ : ಸಿ. ಪ. ಅಭಿನಂದನ ಗ್ರಂಥ ೪೦0-೦೦ 
೪೧. ಹೊನ್ನಪುರ : ಗ. ಹು. ಹೊನ್ನಾಪುರಮಠರ ಸ್ಮರಣಗ್ರಂಥ ೧೫೦-೦೦ 
೪೨. ಒಂದ್‌ ಗೆಸ್ಟ್‌ ಬೇಕಾಗೇತಿ : ಸಿದ್ದಲಿಂಗ ಪಟ್ಟಣಶೆಟ್ಟಿ ೮೦-೦೦ 
೪೩. ಕನ್ನಡ ನಾಟಕಗಳಲ್ಲಿ ಸ್ತ್ರೀಲೋಕ : ಡಾ. ಹೇಮಾ ಪಟ್ಟಣಶೆಟ್ಟಿ ೨೦೦-೦೦ 
ಕಥಾಸಾಹಿತ್ಯ : ೪೪. ಭುಗಿಲು : ಮೋಹನ ಚೆನ್ನಿ ೨೦-೦೦ 
೪೫. ರಾಕ್ಷಸ : ಶಾಂತಿನಾಥ ದೇಸಾಯಿ ೨೦-೦೦ 
೪೬. ಕುಂವೀ ಆಯ್ದ ಕಥೆಗಳು : ಕುಂ. ವೀರಭದ್ರಪ್ಪ ೧೫-೦೦ 
ಪ್ರವಾಸಕಥನ : ೪೭. ಆಲ್ಮನೆಯಿಂದ ಆ್ಯನ್‌ಆರ್ಸ್‌ರ್‌ಗೆ : ಪಿ. ಎಂ. ಹೆಗಡೆ ೬೦-೦೦ 


ಅನನ್ಯ ಪುಸ್ತೆಕಗಳೆ ವಶೇಷ ಕೊಡುಗೆ 


ಸ೦ಕಲಸದ ಚಂದಾದಾರಲಿಣಿ ೪೦% ಅಯಾಯತ ಅಂಜೆವೆಜ್ಞ ಪ್ರತ್ಯೇಕ 


ಕೃಮಗ್ಗದ ಬಬ್ಬೆಗಳವ್ರೇ ಮಾಡಿರಿ 
ದೇಶಿ ಐಮ್ಮ ಹವ್ಯಾಸವಾಗಅ 


ಸ೦ಕಲನಕ್ಕೆ ಶುಭಾಶಯಗಳು 


ದೇಸಿ ಧರ್ಮದರ್ಶಿ ಸಂಸ್ಥೆ 


೨೭, ಪಟಾಲಮ್ಮಗುಡಿ ಬೀದಿ, ಬಸವನಗುಡಿ, ಬೆಂಗಳೂರು-೫೬೦ ೦೦೪ 


ಗಿ ೦೮೦-೨೬೫೭ ೬೬೬೯ 


Js 8 5 
ಗ A 
ತೆ 
RE 4: 4 “ತೆ 
ಚ ಯಶ್ಚ” ನ ಸಸ 
ಕ ಸ N 
ಗ್‌ೆ 


ಡಕ್‌ 
ವಿಹರಿಸಲು ವಿಶೇಷ ಹಿನ್ರಾಸ 


ಸೌಂದರ್ಯ ಕಾರೂ ಹಣಕ್ಕೆ ತಕ್ಕ ಮೌಲ್ಯದ ಸಮ್ಮಿಲನ ಕ್ರಿಯ” "ನಿ ಸೀರೆಗಳಲ್ಲ, ಬ್ರೋಕೇಡ್‌ ಹಾಗೂ ... 
ಸಾಂಪ್ರದಾಯಕ ವಿನ್ಯಾಸಗಕಣ್ಣ ಕಲಾಂಜಅ, ಕಾಂತಾ ಹಾಗೂ, ಹಮ್ಮಾನಿ ಸೀರೆಗಳ ಬೃಹತ್‌ ಶ್ರೇಣಿ. 
ಜ್ರೋಕೇಡ್‌: ವಿವಿಧ ಆಕರ್ಷಕ ವರ್ಣಗಜಲ್ಲ ಬಂಗಾರದ ಹಾಗೂ ಬೆಚ್ಚ ಜಲಯ ಏನ್ಯಾನಗಳು. 
ಕಾಂತಾ: ಕಲ್ಲತ್ತಾ ಹಾಗೂ ಡಾಕಾದ ಸಾಂಪ್ರದಾಯಕ 
ಗಂಡಭೇರುಂಡ: ಎರಡು ತಲೆಯ ಗಂಡಭೇರುಂಡ ಪಕ್ಷಿಯ ವಿನ್ಯಾಸದ ಸೀರೆಗಚು 
ಜಾಮ್ದಾನಿ: ನೇಯ್ದೆಯ ಸಮಯದಣ್ಲಯೇ ಅಂಚುಗಟಣ್ಲ ಅಚವಡಸಿದ ಆಕರ್ಷಕ ಕಸೂತಿಯ ವಿನ್ಯಾಸ 
ಈಲಾಂಜಅ: ಕ೦ಠಹಾರದ ಮಾದಲಿಯಲ್ಲ ನೇಯ್ದ ವಿಸಿಷ್ಠ ಸೀರೆ. 


ಸದರಿ 
ಕೈಮಗ್ಗದ ತವರು 
ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ 
(ಕರ್ನಾಟಕ ಸರ್ಕಾರದ ಒಂದು ಉದ್ಯಮ) 
ಪ್ರಿಯದರ್ಶಿನಿ ಕಮರ್ಷಿಯಲ್‌ ಕಾಂಪ್ಲೆಕ್ಸ್‌, ನಂ. 1, ಟ್ಯಾಂಕ್‌ ರೋಡ್‌, ಹಲಸೂರು, 
ಬೆ೦ಗಳೂರು - 560 ೦42 ಫೋನ್‌: 080-25575401/ e-mail: khdc@vsnl.net website: www.khdcl.com 
ಕರ್ನಾಟಕದಾದ್ಯಂತ ಮಾರಾಟ ಮಜಣೆಗಳು ಮತ್ತು: 
9 ನವದೆಹಅ $ ಮುಂಬೈ 6 ಶೊಲ್ಬತ್ತ * ಶೆನೈ 9 ಹೈದರಾಬಾದ್‌ $ ಪೈಪುರ್‌ 8 ಕಾನ್‌ಪುರ್‌ ಗಳಲ್ಲ ನಹ 


